ಸೂಥಿ ಶರಣ ಗುರು ಖಾದರಿ ಪೀರಾ 


ರಂಜಾನ್‌ ದರ್ಗಾ 


{ 
[ 
|( ವಿಶ್ವಮಾನವ ಪ್ರಕಾಶನ 
1. ಕಡಲಬಾಳು, ಹಗರಿಬೊಮ್ಮನ ಹಳ್ಳಿ, ವಿಜಯನಗರ-583212 


ಅರ್ಪಣೆ 
ಡಾ. ಎಸ್‌.ಎ. ಖಾದರಿ (ಹಾಷಮಿ) 
(05. 11. 1942 - 22. 02. 2015) 


ಸೂಫಿ ಶರಣ ಗುರು ಖಾದರಿ ಪೀರಾ ಅವರ ಗಂಡು ಮೊಮ್ಮಗ ಡಾ. ಎಸ್‌.ಎ. ಖಾದರಿ 
ಅವರು; ಸಾಲಗುಂದದ ಮದಿರೆ ತಿಮ್ಮಪ್ಪ ಮತ್ತು ಅವರ ಮಗ ರಂಗಪ್ಪ ಅವರು ಹಾಡುತ್ತಿದ್ದ 
ಖಾದರಿ ಪೀರಾ ಅವರ ತತ್ತ್ವ್ವಪದಗಳನ್ನು ಸಂಗ್ರಹಿಸಿ, ಪ್ರಕಟಿಸಿ, ಊರೂರು ಅಲೆಯುತ್ತ ಆ 
ತತ್ತ್ವಪದಗಳನ್ನು ಹಾಡುತ್ತ ಬದುಕನ್ನು ಸಾರ್ಥಕಗೊಳಿಸಿಕೊಂಡರು. ಒಟ್ಟು 427 
ತತ್ತ್ವಪದಗಳ ಜ್ಞಾನಸಮುದ್ರ ಭಾಗ 1 ಮತ್ತು 2 ಗ್ರಂಥಗಳನ್ನು ಪ್ರಕಟಿಸುವ ಮೂಲಕ 
ಕನ್ನಡಿಗರಿಗೆ ಮಹದುಪಕಾರವನ್ನು ಮಾಡಿದ್ದಾರೆ. ಅವರ ಸಮರ್ಪಣಾಭಾವದ ಪ್ರಯತ್ನ 
ಇಲ್ಲದೆ ಹೋಗಿದ್ದರೆ ವಿಶ್ವಮಾನವರಾಗಿದ್ದ ಕನ್ನಡದ ಮೊದಲ ಸೂಫಿ ಶರಣ ಗುರು ಖಾದರಿ 
ಪೀರಾ ಅವರ ಅಮೂಲ್ಯ ಸಾಹಿತ್ಯ ಭಂಡಾರ ನಮಗೆ ದಕ್ಕದೆ ಹೋಗಿ ಸಾಹಿತ್ಯಲೋಕಕ್ಕೆ, 
ಅಪಾರ ಹಾನಿಯಾಗುತ್ತಿತ್ತು. 


ದಿವಂಗತ ಡಾ. ಎಸ್‌.ಎ. ಖಾದರಿ ಅವರು ಸಂಪಾದಿಸಿದ 
ಜ್ಞಾನಸಮುದ್ರ ಭಾಗ 1 ಮತ್ತು ಭಾಗ 2 ಗಂಥಗಳಿಗಾಗಿ ಕೆಳಗಿನ ಎಳಾಸಕ್ಕೆ ಸಂಪರ್ಕಿಸಬಹುದು. 


ಪ್ರಕಾಶಕರು 
ರಾಷ್ಟ್ರೀಯ ಮಾನವತಾ ಸೂಫಿ ಶರಣರ ಸಂಘ (ರಿ) 
4 93, ಕೆ.ಎಚ್‌.ಬಿ. ಕಾಲನಿ, ಬಳ್ಳಾರಿ ರಸ್ತೆ, ಸಿರಗುಪ್ಪಾ-583 121 ಜಿಲ್ಲಾ ಬಳ್ಳಾರಿ 
ಮೊಬೈಲ್‌ : ಎಸ್‌ ಎಚ್‌.ವಿ. ಖಾದರಿ 9900779361 
"ಎಸ್‌.ಎಚ್‌. ಖಾದರಿ 7022847317 


ಸೂಫಿ ಶರಣ ಗುರು ಖಾದರಿ ಪೀರಾ 


ರಂಜಾನ್‌ ದರ್ಗಾ 


ವಿಶ್ವಮಾನವ ಪ್ರಕಾಶನ 
ಕಡಲಬಾಳು 
ವಿಜಯನಗರ -583212 


Sufi Sharana Guru Khadari 00೮7೩ 

by Ramjan Darga 

“Vachana”, Siddharoodha Colony, Madihal 
Dharwad -580 006 


Mobile: 8660173149 

E-mail: ramjandarga@gmail.com 
First Impression : December 2014 
Second Impression: December 2015 
Third Impression: May 2022 
Fourth Impression : April 2024 
Pages: 36 

Copies: 1000 

Price: Rs. 40/- 

Paper used: 70 gsm Maplitho 
Copy Right: Tahera Ramjan 


Published by : 


Ms Sujatha Bellary ೦/0೦ Kotrabasamma H. 
Vishvamanava Prakashana , 

B.G. Halli Road. Kadalabalu (post) 
Hagaribommanahalli (Tq) 
VIJAYANAGAR - 583212 


Printed at : 


Manohar Printing Press 
Market, Dharwad 580 001 


೨ 


ಪ್ರಕಾಶಕರ ಮಾತು 


ಸಾಧು ಸತ್ತುರುಷರ, ಸೂಫಿ ಶರಣರ, ತತ್ತ ಎಸದಕಾರರ, ಅನುಭಾವಿಗಳ 
ಅದ್ಭುತ ಪರಂಪರೆಯನ್ನು ಹೊಂದಿದ ಭಾಗ್ಯ ನಮ್ಮದು. ಕಾಲಕಾಲಕ್ಕೆ ಅವರು 
ತಮ್ಮ ಅನುಭಾವದ ಅರಿವಿನ ಮೂಲಕ ಸಮಾಜವನ್ನು ತಿದ್ದುವ ಕೆಲಸವನ್ನು 
ಕೈಗೊಂಡಿದ್ದಾರೆ. ಹೀಗೆ ಅನೇಕ ಸೂಫಿ ಶರಣರು ಸಮಾಜಮುಖಿ ಕೆಲಸ ಮಾಡುತ್ತ 
ಹಿ೦ದೂ ಮುಸ್ಲಿಮರ ನಡುವೆ ಭಾವೈಕ್ಯದ ಕೊ೦ಡಿಯಾಗಿದ್ದಾರೆ. ಗುರು ಖಾದರಿ 
ಪೀರಾ ಅವರು ಗ್ರಾಮೀಣ ಭಾಷೆಯಲ್ಲಿ ತತ್ತ್ವಪದಗಳನ್ನು ರಚಿಸಿ ಕುರಾನ್‌, 
ಹದೀಸ್‌ ಮತ್ತು ಶರಣರ ವಚನಗಳ ತಿರುಳನ್ನು ಸ೦ಗಮಗೊಳಿಸಿ ಸಮಾಜಕ್ಕೆ 
ನೀಡಿದ್ದಾರೆ. 


ಕನ್ನಡದ ಮೊದಲ ಸೂಫಿ ಕವಿ ಎ೦ದು ಗುರುತಿಸುವ ಖಾದರಿ ಪೀರಾ 
ಕುರಿತು "ಸೂಫಿ ಶರಣ ಗುರು ಖಾದರಿ ಪೀರಾ' ಎನ್ನುವ ಕೃತಿ ಪ್ರಕಟಿಸಲು ಹೆಮ್ಮೆ 
ಎನಿಸುತ್ತದೆ. ಕೃತಿ ರಚಿಸಿರುವ ಈ ನಾಡಿನ ಪ್ರಸಿದ್ಧ ಸಾಹಿತಿಗಳು ಹಾಗೂ 
ವಚನಸಾಹಿತ್ಯದ ಗಂಭೀರ ಅಧ್ಯಯನಶೀಲರಾದ ರಂಜಾನ್‌ ದರ್ಗಾ ಅವರಿಗೆ 
ಪ್ರಕಾಶನದ ವತಿಯಿ೦ದ ತು೦ಬು ಹೃದಯದ ಧನ್ಯವಾದಗಳು. 


ವಿಶ್ವಮಾನವ ಪ್ರ ಪ್ರಕಾಶನದ ವತಿಯಿಂದ ಈ ಕೃತಿಯನ್ನು ಪ್ರಕಟಿಸಲಾಗುತ್ತಿದೆ. 
ಕನ್ನಡ ಸಾರಸ್ವತ ಲೋಕ ಈ ಕೃತಿಯನ್ನು ಪ್ರೀತಿಯಿಂದ ಸ್ವಗತಿಸುವದೆಂಬ 
: ಈತ ನಮ್ಮದು. 


ಪ್ರಕಾಶನದ ಪರವಾಗಿ 
ಸುಜಾತಾ ಬಳ್ಳಾರಿ 


ನಿವೇದನೆ 


ಸೂಫಿಗಳ ಮತ್ತು ಶರಣರ ತತ್ತ ಗಳ ಸಂಗಮಸ್ಥಾನವಾಗಿ ಶ್ರೀಗುರು 
ಖಾದರಿಪೀರಾ ಅವರ ತತ್ತ್ವಪದಗಳು ಮಾನವ ಏಕತೆಯನ್ನು ಸಾರುವ 
ಮಹಾಮಂತ್ರಗಳಾಗಿ ಸಹೃದಯರ ಹೃದಯಕ್ಕೆ ಮುದ ನೀಡುವ ಸಾಮರ್ಥ್ಯವನ್ನು 
ಹೊಂದಿವೆ. 


ಉಗ್ರಗಾಮಿಗಳು ಮತ್ತು ಕೋಮುವಾದಿಗಳ ಕ್ರೌರ್ಯದಿಂದಾಗಿ ಭಾರತ 
ದೇಶ ನಲುಗುತ್ತಿದೆ. ಈ ಎರಡು. ದುಷ್ಟಶಕ್ತಿಗಳು ಒಂದರಿಂದ ಮತ್ತೊಂದು ಸ್ಫೂರ್ತಿ 
ಪಡೆಯುತ್ತ ಕಾರ್ಯದ ಪ್ರದರ್ಶನ ಮಾಡುತ್ತಿವೆ. ಇಂಥ ವಿಷಮ ವಾತಾವರಣದಲ್ಲಿ 
೧೯ನೇ ಶತಮಾನದ ಮಹಾನ್‌ ಸೂಫಿ ಸಂತ ಗುರು ಖಾದರಿ ಪೀರಾ ಅವರ 
ತತ್ತ್ವಪದಗಳು ಹಿ೦ಸೆಯ ಕಾರ್ಗತ್ತಲಲ್ಲಿ ದಿಕ್ಕುಗಾಣದಂಥ ಸ್ಥಿತಿಯಲ್ಲಿರುವ ನಮಗೆ 
ದಾರಿದೀಪವಾಗಿ ನಿಲ್ಲುತ್ತವೆ. ಕನ್ನಡದಲ್ಲಿ ಬರೆದ ಮೊದಲ ಸೂಫಿ ಸ೦ತ ಇವರೆಂಬುದು 
ಹೆಮ್ಮೆಯ ವಿಚಾರವಾಗಿದೆ. 


ಮಾನವ ಏಕತೆ ಮತ್ತು ಬಹುತ್ತಶಕ್ತಿಯ ಭಾರತ ದೇಶದ ಬಗ್ಗೆ ಹೆಮ್ಮೆ 
ಪಡುವ ಸಹೃದಯರು ಆದರದಿಂದ ಸ್ವೀಕರಿಸುವರು ಎ೦ಬ ಭಾವದೊಂದಿಗೆ ಈ 
ಕೃತಿಯನ್ನು ಪ್ರಕಟಿಸಲಾಗುತ್ತಿದೆ. ಈ ಕೃತಿ ಪ್ರಕಟಣೆಗೆ ಉತ್ಸಾಹ ತೋರಿದ ವಿಶ್ವಮಾನವ 
ಪ್ರಕಾಶನದ ಸುಜಾತಾ ಬಳ್ಳಾರಿ ಅವರಿಗೆ, ಸುಂದರವಾಗಿ ಮುದ್ರಿಸಿದ ಮನೋಹರ 
ಮುದ್ರಣಾಲಯದ ಕಾಯಕಜೀವಿಗಳು ಮತ್ತು ಮಾಲಿಕರಾದ ರವಿ ಆಕಳವಾಡಿ 
ಅವರಿಗೆ ಹಾಗೂ ಓದುಗರಿಗೆ ಕೃತಜ್ಞತೆಗಳು. 


ಧಾರವಾಡ ರಂಜಾನ್‌ ದರ್ಗಾ 
೧೪.೪.೨೦೨೪ 

ಸಂವಿಧಾನ ಶಿಲ್ಪಿ 

ಅಂಬೇಡ್ಕರ್‌ ಜಯಂತಿ 


ಸೂಫಿ ಶರಣ ಗುರು ಖಾದರಿ ಪೀರಾ 


ಕನ್ನಡದ ಮೊದಲ ಸೂಫಿ ಕವಿ ಗುರು ಖಾದರಿಪೀರಾ (೧೮೨೨- 
೧೮೯೬) ಅವರು ರಾಯಚೂರು ಜಿಲ್ಲೆ ಸಿಂಧನೂರು ತಾಲ್ಲೂಕಿನ ಸಾಲಗುಂದಾ 
ಗ್ರಾಮದವರು. ಕನ್ನಡದ ಮೊದಲ ಮುಸ್ಲಿಂ ತತ್ತ್ವಪದಕಾರರಾದ ಗುಲಬರ್ಗಾ 
ಜಿಲ್ಲೆ ಜೇವರ್ಗಿ ತಾಲ್ಲೂಕಿನ ಚೆನ್ನೂರು ಜಲಾಲಸಾಹೇಬರು ಇವರ ಹಿರಿಯ 
'ಸಮಕಾಲೀನರು. (೧೭೭೦-೧೮೫೦) ಇಂದಿನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ 
ತಾಲ್ಲೂಕಿನ ಜನಮನ ಸೂರೆಗೊಂಡ ತತ್ತ್ವಪದಕಾರ ಶಿಶುನಾಳ ಶರೀಫರು (೧೮೧೯- 
೧೮೮೯) ಇವರ ಸಮಕಾಲೀನರು. ಈ ಮೂವರು ಕನ್ನಡದ ಶ್ರೇಷ್ಠ ಅನುಭಾವಿ 
ಕವಿಗಳು. ಇವರೆಲ್ಲರೂ ಬಸವತತ್ತ್ವದ ಪ್ರಭಾವಕ್ಕೆ ಒಳಗಾದವರಾಗಿದ್ದಾರೆ. 


ಚೆನ್ನೂರ ಜಲಾಲಸಾಹೇಬರ ಮೂರು ತತ್ತ ಪದಗಳು ಸಿಕ್ಕಿವೆ. ಹಿಂದುಗಳು 
ಮತ್ತು ಮುಸಲ್ಲಾನರನ್ನು ಅವರು ವೈಚಾರಿಕತೆಯೊಂದಿಗೆ ಭಾವೈಕ್ಯದ ಕಡೆಗೆ ಸೆಳೆದರು. 
“ಮಾನವಕುಲದ ಮೂಲ ಒಂದೇ' ಎಂದು ತಿಳಿಸಿದರು. 


ಸೂಫಿ ಇಸ್ಲಾಂ ತತ್ತ್ವ, ಶರಣರ ನಡೆ ನುಡಿ ಸಿದ್ಧಾಂತ ಮತ್ತು ಕಳಸದ 
ಗುರು. ಗೋವಿಂದಭಟ್ಟರಿಂದ ಸಂಪಾದಿಸಿದ ಉಪನಿಷತ್‌ ಜ್ಞಾನದ ಮೂಲಕ 
ಶಿಶುನಾಳ ಶರೀಫರು ನಿರ್ಗುಣ ನಿರಾಕಾರ ಬ್ರಹ್ಮನೆನಿಸಿದ ಪರಮಾತ್ಮನನ್ನು 
ಅನುಭಾವಿಸಿದರು. “ಬೋಧ ಒಂದೇ ಬ್ರಹ್ಮನಾದ ಒಂದೇ' ಎಂದು ಸಾರಿದರು. 


ಗುರು ಖಾದರಿ ಪೀರಾ ಅವರು ಶರಣ ಮತ್ತು ಸೂಫಿ ತತ್ತ್ವದ ಮೂಲಕ 
ಅದ್ವೆ ತೆವನ್ನು ಸಾಧಿಸಿದರು. “ಮಾನವಕುಲದ ಏಕತೆ ಮತ್ತು ಮಾನವರ ಒಳಗೇ 
ದೇವರಿದ್ದಾನೆ” ಎಂಬುದರ ಕುರಿತು ಅವರು ಮನಮುಟ್ಟುವಂತೆ ಬರೆದ ೪೨೭ 
ತತ್ತ್ವಪದಗಳು ಸಿಕ್ಕಿವೆ. ಅವುಗಳಲ್ಲಿ ಕೆಲವೊಂದು ಉರ್ದು ಭಾಷೆಯಲ್ಲಿವೆ, ಕೆಲವೊಂದು 
ಉರ್ದು ಮಿಶ್ರಿತ ಕನ್ನಡ ಭಾಷೆಯಲ್ಲಿವೆ. ಉಳಿದ ಬಹುಪಾಲು ತತ್ತ್ವಪದಗಳು 
ರಾಯಚೂರು ಭಾಗದ ಜನಪದ ಕನ್ನಡದಲ್ಲಿವೆ. ನಿಜಾಂ ಆಡಳಿತದಿಂದಾಗಿ ಅಂದಿನ 
ದಿನಗಳಲ್ಲಿ ಉರ್ದು ಭಾಷೆಯ ಪ್ರಭಾವವಿರುವ ಆ ಪ್ರದೇಶದಲ್ಲಿ ಈ ಸೂಫಿಸಂತ 
ಕನ್ನಡದಲ್ಲಿ ಬರೆದದ್ದು ಕನ್ನಡವನ್ನು ಕಡೆಗಣಿಸುವವರ ಕಣ್ಣು ತೆರೆಸುವಂಥದ್ದಾಗಿದೆ. 


ಈ ಮೂವರು ತತ್ತ್ವಪದಕಾರರ ಆಶಯ ಒ೦ದೇ ಆಗಿತ್ತು. ಆದರೆ ಗುರು 
ಖಾದರಿಪೀರಾ ಅವರು ಇಸ್ಲಾಂ ತತ್ತ್ವಗಳ ರಹಸ್ಯವನ್ನು ಭೇದಿಸಿ ಕನ್ನಡಿಗರಿಗೆ 


ಸೂಫಿ ಶರಣ ಗುರು ಖಾದರಿ ಪೀರಾ * ೫ 


ಸೂಫಿ ಮತ್ತು ಶರಣರ ಮಾನವ ಏಕತೆಯ ಮಹತ್ವವನ್ನು ತಿಳಿಸಿದ್ದು ವಿಶಿಷ್ಟವಾಗಿದೆ. 
ಅಹಂ ಬ್ರಹ್ಮಾಸ್ಮಿ (ನಾನೇ ದೇವರು) ಎಂದು ಶಂಕರಾಚಾರ್ಯರು ಹೇಳಿದರೆ, 
"ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯಾ' ಎಂದು ಬಸವಣ್ಣನವರು 
ತಿಳಿಸಿದರು. “ನಾನು ದೇವರಲ್ಲ, ಆದರೆ ನನ್ನೊಳಗಿನ ದೇವರ ದಾಸ ನಾನು' 
ಎ೦ಬುದು ಇದರ ಅರ್ಥ. ಇದೇ ವಿಚಾರವನ್ನು ಪವಿತ್ರ ಕುರಾನ್‌ ತಿಳಿಸುತ್ತದೆ 
ಎ೦ಬುದನ್ನು ನಮಗೆ ತೋರಿಸಿಕೊಟ್ಟವರು ಮತ್ತು ಆ ಮೂಲಕ ಸೂಫಿಗಳ 
ಪ್ರೇಮತತ್ವ್ವವನ್ನು ಸಾರಿದವರು ಗುರು ಖಾದರಿಪೀರಾ ಅವರು. 


“ವನಹನು ಅಕ್ರಬಮಿನ್‌ ಹಬ್‌ಲಿಲ್‌ ವರೀದ್‌'' ಎಂಬ ಕುರಾನ್‌ ವಾಕ್ಯ 
“ದೇವರು ಕಾಯದಲ್ಲಿ ಇದ್ದಾನೆ' ಎಂಬ ಭಾವಾರ್ಥವನ್ನು ಕೊಡುತ್ತದೆ ಎಂದು 
ಹೇಳಲಾಗುತ್ತಿದೆ. ಇದನ್ನೇ ಗುರು ಪೀರಾ ಅವರು ಕನ್ನಡದಲ್ಲಿ ಹೀಗೆ ಹೇಳಿದ್ದಾರೆ: 
“ನನ್ನ ಮನೆಯಲ್ಲಿ ಇದ್ದಾನೊ ನಲ್ಲಾ; ಇವನೇ ಅವನೆಂದು ತಿಳಿಯಲಿಲ್ಲಾ” 


ಗುರು ಖಾದರಿಪೀರಾ ಅವರು ಕನ್ನಡ, ಹಿ೦ದಿ, ಉರ್ದು, ಸ೦ಸ್ಕೃತ, 
ಪಾರ್ಸಿ ಹಾಗೂ ಅರಬಿ ಭಾಷೆ ಮತ್ತು ಸಾಹಿತ್ಯದಲ್ಲಿ ಪರಿಣತರಾಗಿದ್ದರು. ಆದರೆ 
, ಕನ್ನಡದಲ್ಲಿ ಸೂಫಿ ಸಿದ್ದಾಂತವನ್ನು ಜನಸಾಮಾನ್ಯರಿಗೆ ತಿಳಿಸುವಲ್ಲಿ ಬಹಳ ಆಸಕ್ತಿ 
ವಹಿಸಿದರು. 


ಅನ ಅಲ್‌ ಹಖ್‌ (ನಾನೇ ಸತ್ಯ) ಎಂದು ಹೇಳಿದ ಇರಾನಿನ ಸೂಫಿ 
ಸಂತ ಮನಸೂರ್‌ ಅಲ್‌ ಹಲ್ಲಾಜ್‌ (೮೫೮-೯೨೨) ನನ್ನು ದೈವನಿಂದನೆಯ 
ಆರೋಪ ಹೊರಿಸಿ ಇರಾಕ್‌ ರಾಜಧಾನಿ ಬಗದಾದ್‌ನಲ್ಲಿ ಗಲ್ಲಿಗೇರಿಸಲಾಯಿತು. 
“ಸತ್ಯ' ಎಂಬುದು ಅಲ್ಲಾಹನ ೯೯ ಹೆಸರುಗಳಲ್ಲಿ ಒಂದಾಗಿರುವುದರಿ೦ದ ಮನಸೂರ್‌ 
ಹೇಳುವ ಸಾಲಿನ ಅರ್ಥ "ನಾನೇ ದೇವರು' ಎಂದು ಆಗುತ್ತದೆ ಎಂದು 
ಮೂಲಭೂತವಾದಿಗಳು ಪ್ರತಿಪಾದಿಸಿದರು. ಈ ಕಾರಣದಿಂದಲೇ ಅವನನ್ನು 
ಗಲ್ಲಿಗೇರಿಸಲಾಯಿತು. "ನಾನೇ ಸತ್ಯ' ಎಂಬುದು ವ್ಯಕ್ತಿಯ ದೇಹಕ್ಕೆ 
ಸೀಮಿತವಾದುದಲ್ಲ. ದೇಹದೊಳಗಿನ ಮಹಾಘನ (ದೇವರುಂಕ್ಕೆ 
ಸಂಬಂಧಿಸಿದ್ದಾಗಿರುತ್ತದೆ ಎಂಬ ಅರಿವು ಮೂಲಭೂತವಾದಿಗಳಿಗೆ ಆಗದ ಕಾರಣ 
ಮಹಾನ್‌ ಸೂಫಿ ಸಂತ ಗಲ್ಲಿಗೇರಬೇಕಾಯಿತು. 


ಹೀಗೆ ಸತ್ಯಕ್ಕಾಗಿ ವಿಶ್ವದಲ್ಲಿ ಅನೇಕ ಸೂಫಿ ಸಂತರು ಮತ್ತು ಕಲ್ಯಾಣದ 
ಶರಣರು ಮೂಲಭೂತವಾದಿಗಳಿಂದ ಕೊಲೆಗೀಡಾಗಿದ್ದಾರೆ. ಇವರೆಲ್ಲ ರಾಜಸತ್ತೆಗೆ 
ಮತ್ತು ಉಳ್ಳವರ ಅಹಂಕಾರಕ್ಕೆ ಬೆಲೆ ಕೊಡದೆ ಮಾನವರೊಳಗಿನ ದೇವಸತ್ತೆಯನ್ನು 
ನಂಬಿದವರಾಗಿದ್ದರು. 


೬ * ಸೂಫಿ ಶರಣ ಗುರು ಖಾದರಿ ಪೀರಾ 


"ಮಾನವರ ಉದ್ಧಾರ ಮಾನವರಿಂದ' ಎಂದು ೧೯ನೇ ಶತಮಾನದಲ್ಲೇ 
ಸಾರಿದ ಗುರು ಖಾದರಿಪೀರಾ ಕೂಡ ಇಂಥ ಕ್ರಾಂತಿಕಾರಿ ಚಿಂತನೆಯ ಪರಂಪರೆಗೆ 
ಸೇರಿದ ಸೂಫಿಸಂತ. ಈ ಹಿನ್ನೆಲೆಯಲ್ಲೇ ಅವರು ಇಸ್ಲಾಂ ತತ್ತ್ವಜ್ಞಾನವನ್ನು 
ವ್ಯಾಖ್ಯಾನಿಸಿದರು. 


ಒಬ್ಬನೇ ದೇವರು. ಆದರೆ ಮಾನವರೆಲ್ಲರಲ್ಲಿ ಆತ ಇರುವುದರಿಂದ ಎಲ್ಲರೂ 
ದೇವರು. ಎಲ್ಲರಲ್ಲಿ ದೇವರಿರುವುದರಿ೦ದ ಅವನನ್ನು ಸ್ವರ್ಗದಲ್ಲಿ, ಕಾಬಾ-ಕಾಶಿಯಲ್ಲಿ 
ಅಥವಾ ಮಂದಿರ-ಮಸೀದಿಗಳಲ್ಲಿ ಹುಡುಕಬೇಕಿಲ್ಲ. ಆತ ಇರುವುದು ದೇಹ 
ಎ೦ಬ ಮಂದಿರದೊಳಗೆ ಎಂಬುದು ಖಾದರಿಪೀರಾ ಅವರ ಅಚಲ ನಂಬಿಕೆಯಾಗಿತ್ತು 
ಹೀಗೆ ಅವರ ಏಕದೇವೋಪಾಸನೆಯ ಪರಿಕಲ್ಪನೆ ಪ್ರತಿಯೊಬ್ಬ ಮಾನವನೊಳಗಿನ 
ಮಹಾಘನದ ಮೂಲಕ ಮಾನವನ ಘನತೆಯನ್ನು ಎತ್ತಿಹಿಡಿಯುವಂಥದ್ದಾಗಿದೆ. 


ಈ ಹಿನ್ನೆಲೆಯಲ್ಲಿ ಇಸ್ಲಾಂ ಧರ್ಮಗ್ರಂಥ ಕುರಾನ್‌ ಮತ್ತು ಮುಹಮ್ಮದ್‌ 
ಪೈಗಂಬರರ ವಚನಗಳಾದ ಹದೀಸ್‌ ಅನ್ನು ಅವರು ಕೂಲಂಕಷವಾಗಿ ಅಧ್ಯಯನ 
ಮಾಡಿದರು. ಇಸ್ಲಾಮಿನ ಮಾನವೀಯ ಪರಂಪರೆಯ ವಕ್ತಾರರಾದರು. ಆ ಮೂಲಕ 
ಸೂಫಿ ಜೀವಕಾರುಣ್ಯ ಮತ್ತು ಪ್ರೇಮತತ್ತ್ವವನ್ನು ತಮ್ಮ ತತ್ವಪದಗಳ ಮೂಲಕ 
ಸಾರಿದರು. ಶರಣರ ವಚನಗಳ ಅಧ್ಯಯನದೊಂದಿಗೆ ವೇದೋಪನಿಷತ್ತುಗಳ 
ಅಧ್ಯಯನವನ್ನೂ ಮಾಡಿದರು. ವೈದಿಕರ ಜಡ ವಿಚಾರಗಳನ್ನು ದೂರ ಸರಿಸಿದರು. 
ಉಪನಿಷತ್ತುಗಳ ಮಾನವೀಯ ಚಿಂತನೆಗಳನ್ನು ಸ್ಪೀಕರಿಸಿದರು. ಆ ಕಾಲದಲ್ಲಿ 
ಶರಣರ ವಚನಗಳು ಬೆಳಕಿಗೆ ಬ೦ದಿರಲಿಲ್ಲ. ಆದರೆ ಗುರು ಖಾದರಿಪೀರಾ ಅವರು 
ಮರಿಶಂಕರ ದ್ಯಾವರು, ಫ.ಗು. ಹಳಕಟ್ಟಿ, ಉತ್ತಂಗಿ ಚೆನ್ನಪ್ಪ ಮತ್ತು ಹರ್ಡೇಕರ 
ಮಂಜಪ್ಪ ಅವರು ಜನಿಸುವ ಮೊದಲೇ ಶ್ರಮವಹಿಸಿ ವಚನಜ್ಞಾನ ಸಂಪಾದಿಸಿದ 
ಆಧುನಿಕರಲ್ಲಿ ಮೊದಲಿಗರಾಗಿದ್ದಾರೆ. 


ಗುರುಖಾದರಿ ಪೀರಾ ಅವರು ಶರಣರ ತತ್ತ್ವದ ಕುರಿತು ಆಳವಾದ 
ಅಧ್ಯಯನ ಮಾಡಿದರು. ಅವರು ಶರಣತತ್ತ ಪಿ ಎಷ್ಟೊಂದು ಮಾರುಹೋದರೆಂದರೆ 
ಅದು ಅವರ ಬದುಕಿನ ಉಸಿರಾಯಿತು. ಶರಣತತ್ತವನ್ನು ಸೂಫಿ ತತ್ತ ದ ಜೊತೆ 
ಸಮೀಕರಿಸುವಂಥ ಮಹತ್‌ ಕಾರ್ಯವನ್ನು ಅವರು ಮಾಡಿದರು. ಅವರ ಪ್ರತಿ 
ತತ್ತ್ವಪದಗಳಲ್ಲಿ ಸೂಫಿ ಮತ್ತು ಶರಣರ ತತ್ತ ವಳ ಸುಮಧುರ ನಾದವನ್ನು 
ಅನುಭವಿಸಬಹುದು. ಸೂಫಿ, ಶರಣ, ಸಂತ ಮತ್ತು ದಾಸರ ತತ್ತ್ವಗಳೂಳಗಿನ 
ಜೀವಪರ ನಿಲವನ್ನು ಎತ್ತಿಹಿಡಿದ ಗುರು ಖಾದರಿಪೀರಾ ಅವರು ಈ ನಾಲ್ಕೂ 
ವಿಚಾರಧಾರೆಗಳನ್ನು ತತ್ತ್ವಪದಕಾರರಾಗಿ ಸ್ವೀಕರಿಸಿದ್ದಾರೆ. ಇವುಗಳ ಒಳತೋಟಿಯ 
ಪ್ರಜ್ಞೆಯೊಂದಿಗೆ ಅನೇಕ ಕಡೆಗಳಲ್ಲಿ ಇವುಗಳನ್ನು ಸಮಾನಾರ್ಥದಲ್ಲಿ ಬಳಸಿದ್ದಾರೆ. 


ಸೂಫಿ ಶರಣ ಗುರು ಖಾದರಿ ಪೀರಾ * ೭ 


ಅಷ್ಟೇ ಅಲ್ಲದೆ ಸೂಫಿಗಳನ್ನು ಶರಣರೆಂದೇ ಕರೆದಿದ್ದಾರೆ. ಹೀಗಾಗಿ ಅವರ 
ತತ್ತ್ವಪದಗಳು ಸೂಫಿ ಮತ್ತು ಶರಣ ತತ್ತ್ವಗಳ ಮಹಾಸಂಗಮವಾಗಿವೆ. 


೧೯ನೇ ಶತಮಾನದ ಅಂತ್ಯದವರೆಗೆ ಕನ್ನಡಿಗರಿಗೆ ವಚನಗಳು ಪ್ರಕಟಿತ 
ಗ್ರಂಥರೂಪದಲ್ಲಿ ಲಭ್ಯವಿರಲಿಲ್ಲ. ವಚನಕಟ್ಟುಗಳು ಪೂಜೆಯ ವಸ್ತುಗಳಾಗಿ 
ಪರಿಣಮಿಸಿದ್ದವು. ಇಂಥ ಸ್ಥಿತಿಯಲ್ಲಿ ಗುರು ಖಾದರಿಪೀರಾ ಅವರು ವಚನಗಳನ್ನು 
ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅವುಗಳಲ್ಲಿನ ತತ್ತ್ವ ಎಲ್ಲ ದೃಷ್ಟಿಯಿಂದಲೂ 
ಸೂಫಿತತ್ತ ಚೆ ಸಮನಾಗಿದೆ ಎಂಬುದನ್ನು ಸೂಚಿಸಿದ್ದಾರೆ. ಅಪ್ಪೇ ಅಲ್ಲದೆ ತಾವು 
ವಿಶ್ವಜ್ಯೋತಿ ಬಸವಣ್ಣನವರ ಅನುಯಾಯಿಯಾಗಿದ್ದು "ಬಸವಣ್ಣನೇ ತಮ್ಮ ಪ್ರಾಣ 
ಎಂದು ಸಾರಿದ್ದಾರೆ. ಅವರ ವಿಚಾರಗಳು ಮುಖ್ಯವಾಗಿ ಬಸವಣ್ಣನವರ 
ವಿಚಾರಗಳೊಂದಿಗೆ ಬಹಳಷ್ಟು ಸಾಮ್ಯತೆಯನ್ನು ಹೊಂದಿವೆ. "ನಮ್ಮೊಳಗಿನ 
ಮಹಾಘನದ ಪೂಜೆ ಮಾತ್ರ ನಿಜವಾದ ಪೂಜೆ' ಎಂಬುದು ಇವರಿಬ್ಬರ ನಿಲವಾಗಿದೆ. 


ನಮ್ಮೊಳಗಿನ ಆತ್ಮಶಕ್ತಿಯಾದ ಮಹಾಘನದ ಅರಿವು ಮೂಡಿದಾಗಲೇ 
ನಮಗೆ ವಿಶ್ವದ ಅಖಂಡತ್ತದ. ಪ್ರಜ್ಞೆ ಮೂಡುವದು. ಸಕಲಜೀವಾತ್ಮರಿಗೆ ಲೇಸನೇ 
` ಬಯಸುವ ತೇವ ಉಂಟಾಗುವುದು. ಜೀವಕುಲ ಒಂದೇ. ಜೀವಕುಲದ ಭಾಗವಾದ 
ಮಾನವ ಕುಲ ಒಂದೇ. ಸಕಲ ಜೀವಿಗಳ ಜೊತೆಗೆ ಸಮತತ್ತ್ವದಿಂದ ಕೂಡಿದ 
ಶಾಂತಿಯುತ ಸಹಬಾಳ್ವೆಯೇ ಪರಮಾನಂದವನ್ನು ನೀಡುವುದು. ಎಲ್ಲ ಭಾಷೆಗಳು, 
ಎಲ್ಲ ಜನಾಂಗಗಳು, ಎಲ್ಲ ದೇಶಗಳು ಮಾನವರ ಉದ್ದಾರಕ್ಕಾಗಿ ಇರಬೇಕು. 
ಮಾನವನ ಉದ್ಧಾರವನ್ನು ಯಾವುದೇ ಬಾಹ್ಯಶಕ್ತಿ ಮಾಡುವುದಿಲ್ಲ. ತನ್ನೊಳಗಿನ 
ಅಂತಃಸಾಕ್ಷಿ ಎಂಬ ಮಹಾಘನಕ್ಕೆ ಶರಣೆನ್ನಬೇಕು. ಆ ಒಳದನಿಗೆ ಓಗೊಟ್ಟು, 
ಅದು ಹೇಳಿದ ಪ್ರಕಾರ ಬದುಕುವುದರ ಮೂಲಕ ಮಾನವ ಏಕತೆಯನ್ನು ಸಾಧಿಸಬೇಕು. 
ಆಗ ಮಾನವರ ಉದ್ದಾರವಾಗುವುದು. ಹೀಗೆ ಮಾನವರಿಂದ ಮಾತ್ರ ಮಾನವರ 
ಉದ್ಧಾರ ಸಾಧ್ಯವೇ ಹೊರತು ಬೇರಾವುದರಿ೦ದಲೂ ಸಾಧ್ಯವಿಲ್ಲ. ಅಲ್ಲದೆ ಮಾನವ 
ತನ್ನೊಳಗಿನ ದೇವರಿಗೆ ಶರಣಾಗತನಾದಮೇಲೆ ಜಗತ್ತಿನ ರಾಜ, ಧನಿಕ ಮುಂತಾದ 
ಶಕ್ತಿಗಳಿಗೆ ತಲೆಬಾಗಬೇಕಿಲ್ಲ ಎಂಬುದು ಗುರು ಖಾದರಿಪೀರಾ ಅವರ ನಿಲುವಾಗಿತ್ತು 
ಮಾನವಪ್ರೇಮವು ಈ ಜಗತ್ತನ್ನು ಆಳಬೇಕೆ ಹೊರತಾಗಿ ಯಾವುದೇ ಸ್ವಾರ್ಥ ಶಕ್ತಿ 
ಆಳಬಾರದು ಎಂಬ ಸೂಫಿ ಶರಣರ ಸಿದ್ಧಾಂತದ ಮಹಾವಕ್ಕಾರರಾಗಿ ಗುರು 
ಖಾದರಿಪೀರಾ ಅವರು ಇಡೀ ಜಗತ್ತಿಗೇ ಆದರ್ಶವಾಗಿ ನಿಲ್ಲುತ್ತಾರೆ. “ಮಾನವಧರ್ಮಕ್ಕೆ 
ಜಯವಾಗಲಿ. ಮಾನವರಿಂದ ಮಾನವರು ಉದ್ಧಾರವಾಗಲಿ'” ಎಂಬುದು ಅವರ 
ಘೋಷವಾಕ್ಕವಾಗಿತ್ತು. “ಪ್ರೀತಿಯನ್ನು ತಿಳಿ ಭೇದವನ್ನು ಅಳಿ” ಎಂಬುದು ಅವರ 
ತತ್ತ್ವಪದಗಳ ಸಾರಾಂಶವಾಗಿದೆ. ಅವರಿಗೆ ಪ್ರೀತಿಯೇ ದೇವರು; ಪ್ರೀತಿಯೇ 
ಧರ್ಮ. ಪ್ರೀತಿ ಇಲ್ಲದ ಎಲ್ಲವೂ ಹುಸಿ ಮತ್ತು ನಿರರ್ಥಕ ಎಂಬುದು ಅವರ 
ಅಚಲ ನಿರ್ಧಾರವಾಗಿತ್ತು. ಸಕಲಜೀವಾತ್ಮರಿಗೆ ತೋರುವ ಪ್ರೀತಿ ಮಾತ್ರ ಈ 


೮ * ಸೂಫಿ ಶರಣ ಗುರು ಖಾದರಿ ಪೀರಾ 


ಜಗತ್ತಿನಲ್ಲಿ ಶಾಶ್ವತವಾಗಿ ಜಯಶಾಲಿಯಾಗುವಂಥದ್ದು ಎಂಬುದನ್ನು ಅವರು 
ಬದುಕಿನುದ್ದಕ್ಕೂ ಪ್ರತಿಪಾದಿಸಿದರು. 


“ಖಾದರಿಪೀರಾ ಅವರ ಪೂರ್ವಜರು ಪೈಗಂಬರರ ಅಳಿಯ ಹಜರತ್‌ 
ಅಲಿ ಅವರ ವಂಶಸ್ಥರು. ೭೦೦ ವರ್ಷಗಳಷ್ಟು ಹಿಂದೆ ಇರಾಕ್‌ ರಾಜಧಾನಿ 
ಬಗದಾದ್‌ನಿಂದ ಖ್ಯಾತ ಸೂಫಿಸಂತ ಮಹಬೂಬೇ ಸುಬಹಾನಿ ಅವರ ಮೊಮ್ಮಗ . 
ಸೈಯ್ಯದ್‌ ವಲಿ ಉಲ್ಲಾ ಷಾ ಖಾದರಿ ಅವರು ತಮ್ಮ ೧೩ನೇ ವಯಸ್ಸಿನಲ್ಲಿ 
ಒ೦ಟಿಯಾಗಿ ಭಾರತಕ್ಕೆ ಬಂದರು... 


Ra ಸಾಲಗುಂದಾ ಗ್ರಾಮದಲ್ಲಿ ಸೈಯದ್‌ ಷಾ ಮೊಹಿಯುದ್ದೀನ್‌ ಖಾದರಿ 
ಮತ್ತು ಬಿಜಾಪುರದ ಸೂಫಿ ಹಾಷಂಪೀರ ಸಂತತಿಯ ಯೂಸುಫ್‌ ಹುಸೇನಿಯವರ 
ಪುತ್ರಿ ಸೈಯದಾ ಸೋಗರಾಬೀ ಸಾಹೇಬಬೀಬಿ ಪುಣ್ಯ ದಂಪತಿಗಳ ಉದರದಲ್ಲಿ 
ದಿನಾಂಕ. ೧೧.೫.೧೮೨೨ ಸೋಮವಾರದಂದು ಆಲಾ ಹಜರತ್‌ ಇಮಾಮ್‌ 
ಸೈಯದ್‌ ಅಬ್ದುಲ್‌ ಖಾದಿರ್‌ ಖಾದರಿ ಹಸನಿ ಉಲ್‌ ಹುಸೈನಿ ಹಾಷಮಿ (ಗುರು 
ಖಾದರಿಪೀರಾ) ಅವರು ಜನಿಸಿದರು.. .. .... ಸಹಾನುಭೂತಿ, ಮಾನವತಾವಾದ, 
ಸರ್ವಧರ್ಮ ಸಮಾನತೆ ಮತ್ತು ಜಾತ್ಯತೀತತೆಯನ್ನು ಮೈಗೂಡಿಸಿಕೊಂಡ 
ಜ್ಞಾವಾಕಾಂಕ್ಷಿಗಳಾದ ಇವರು ತಂದೆಯವರಿಂದ ಖಿಲಾಪತ್‌ (ಜ್ಞಾನದೀಕ್ಷೆ) ಪಡೆದು 
ಗುರುಪೀಠವನ್ನು ಅಲಂಕರಿಸಿದರು. 


. ತಮ್ಮ ೨೨ನೇ ವಯಸ್ಸಿನಲ್ಲಿ ಬಿಜಾಪುರದ ಮಹಾನ್‌ ಸೂಫಿಯಾದ 
ಅಮೀನುದ್ದೀನ್‌ ಆಲಾ ಶೇರ್‌ ಏ ಖುದಾ ಬಿಜಾಪುರಿ ಅವರ ಸಂತತಿಯ 
ಅಸದುಲ್ಲಾ ಹುಸೈನಿಯವರ ಪುತ್ರಿ ಸೈಯದಾ ಬೀಬಿ ಜೈನಬ್‌ ಅವರ ಸಂಗಡ 
ಇವರ ವಿವಾಹ ನೆರವೇರಿತು... 


. ಉರ್ದು ಭಾಷೆಯಲ್ಲಿ "ಫೈಜುಲ್‌ ಹೈದರಿಯಾ', ಕನ್ನಡ ಭಾಷೆಯಲ್ಲಿ 
"ಜ್ಞಾನಸಮುದ್ರ' ಮತ್ತು ಹಿಂದಿ ಭಾಷೆಯಲ್ಲಿ "ಸಾಕ್ಷಾತ್ಕಾರ' ಎಂಬ ಪದ್ಯರೂಪದ 
ಮಹಾನ್‌ ಕೃತಿಗಳನ್ನು ರಚಿಸಿದರು. ಈ ಗ್ರಂಥಗಳಲ್ಲಿ ವ್ಯಕ್ತವಾದ ಎಲ್ಲಾ ಪದ್ಯಗಳ 
ಕೊನೆಯಲ್ಲಿ ಗುರುಪೀರಾ ಎ೦ಬ ಅಂಕಿತನಾಮದಿಂದ ಮಹಬೂಬೇ ಸುಬಹಾನಿ 
ಪೀರಾನೇಪೀರ್‌ ದಸ್ತಗೀರ್‌ ಅವರಿಗೆ ಅರ್ಪಣೆ ಮಾಡಿ ಕೊನೆಗೊಳಿಸಿದ್ದಾರೆ.” 
ಎಂದು ಅವರ ಮೊಮ್ಮಗ ಡಾ. ಎಸ್‌. ಎ. ಖಾದರಿ (ಹಾಷಮಿ) ಅವರು 
"ಜ್ಞಾನಸಮುದ್ರ' ಗ್ರಂಥದ ಆರ೦ಭದಲ್ಲಿ ಗ್ರಂಥಕರ್ತ ಶ್ರೀ ಗುರು ಖಾದರಿಪೀರಾ 
ಅವರ ಕುರಿತು ಬರೆದ ಪರಿಚಯ ಲೇಖನದಲ್ಲಿ ತಿಳಿಸಿದ್ದಾರೆ. "ಜ್ಞಾನಸಮುದ್ರ' 
ಭಾಗ ಒಂದರಲ್ಲಿ ೨೫೫ ತತ್ತ್ವಪದಗಳಿವೆ. ಭಾಗ ಎರಡರಲ್ಲಿ ೧೭೨ ತತ್ತ್ವಪದಗಳಿವೆ. 


ಸೂಫಿ ಶರಣ ಗುರು ಖಾದರಿ ಪೀರಾ * ೯ 


“ಜ್ಞಾನಸಮುದ್ರ ಗ್ರಂಥದಲ್ಲಿನ ತತ್ತ್ವಪದಗಳನ್ನು ಗುರು ಖಾದರಿಪೀರಾ 
ಅವರ ಶಿಷ್ಯರಾಗಿದ್ದ ದಿವಂಗತ ಮದಿರೆ ತಿಮ್ಮಪ್ಪ ಮತ್ತು ಅವರ ಮಗ ರಂಗಪ್ಪ 
ಸಾಲಗುಂದ ಅವರು ಏಕತಾರದೊಂದಿಗೆ ಸುಶ್ರಾವ್ಯವಾಗಿ ಹಾಡುವುದನ್ನು ೧೯೭೧ರಲ್ಲಿ 
ಕಂಡು ಎಸ್‌.ಎ. ಖಾದರಿ ಅವರು ಆಕರ್ಷಿತರಾದರು. ೧೯೭೩ರಲ್ಲಿ ಶಿಷ್ಯವೃ೦ಂದದ 
ಸಹಕಾರದಿಂದ ಭಜನಾ ಮಂಡಳಿ ರಚಿಸಿ ಈ ತತ್ತ್ವಪದಗಳನ್ನು ಸಿಂಧನೂರು, 
ಆಲೂರು, ಆದವಾನಿ, ಹೊಸಪೇಟೆ ಮತ್ತು ಬಳ್ಳಾರಿ ತಾಲ್ಲೂಕುಗಳಲ್ಲಿ 
ಜನಪ್ರಿಯಗೊಳಿಸಿದರು. ಕ್ರಿಸ್ತ ಶಕ ೨೦೦೦ದಲ್ಲಿ ಜ್ಞಾನಸಮುದ್ರ ಗ್ರಂಥವನ್ನು 
ಪ್ರಕಟಿಸಿದರು'' ಎಂದು ಆರ್‌. ಅಬ್ದುಲ್‌ ವಾಹಬ್‌ ಖಾದರಿ ಅವರು ಜ್ಞಾನಸಮುದ್ರ 
ಗ್ರಂಥದ ಬೆನ್ನುಡಿಯಲ್ಲಿ ಬರೆದಿದ್ದಾರೆ. ೨೦೦೩ರಲ್ಲಿ "ಜ್ಞಾನಸಮುದ್ರ' ಭಾಗ ಎರಡು 
ಪ್ರಕಟವಾಯಿತು. 


“ಇಸ್ಲಾಂ ಎಂದರೆ ಶಾಂತಿಯೊ ಜಾಣ। 
ತಿಳಿದು ನುಡಿಯುವುದೇ ಸುಜ್ಜಾನ। 
ಹುರುಫೆ ಮುಖತ್ತಿಯಾತ ತಿಳಿಯದೆ 
ಹೆಂಗ ತಿಳಿಯತೈತೊ ಕುರಾನ” 


ಎಂದು ಗುರು ಖಾದರಿಪೀರಾ ಅವರು ಬರೆದು ಮುಲ್ಲಾ ಮೌಲ್ತಿಗಳಿಗೆ ಸವಾಲು 
ಹಾಕಿದ್ದಾರೆ. "ಮೌಲ್ವಿಗಳಿಗೆ ಗೊತ್ತಿದೆ; ಕುರಾನಿನಲ್ಲಿ ಹುರುಫೇ ಮುಖತ್ತಿಯಾತ 
ಎನ್ನುವ ೨೯ ಸಂಕೇತ ಅಕ್ಷರಗಳಿವೆ. ಅಲೀಫ್‌, ಲಾಮ್‌, ಮೀಂ, ಯಾಸೀನ್‌ 
ಮುಂತಾದ ಈ ಸಂಕೇತ ಅಕ್ಷರಗಳಿಗೆ ಎಲ್ಲಿಯೂ ಅರ್ಥ ಸಿಗುವುದಿಲ್ಲ. 
ಸೂಫೀಜ೦ನಲ್ಲಿ ಇವುಗಳಿಗೆ ಗೌಪ್ಯವಾಗಿ ಅರ್ಥ ತಿಳಿಸಲಾಗುವುದು. ಇದರಿಂದ 
ನಮಗೆ ತಿಳಿಯುವುದೇನೆಂದರೆ ಗುರುಪೀರಾರವರಿಗೆ ಇವುಗಳ ಅರ್ಥ ತಿಳಿದಿದೆ 
ಎಂದು. ಆದುದರಿಂದ ಹುರಫೇ ಮುಕತ್ತಿಯಾತ ತಿಳಿಯದೆ ಕುರಾನ ತಿಳಿಯುವುದಿಲ್ಲಾ' 
ಎಂದು ಸಾಧಿಕ್‌ ಹುಸೇನ್‌ ಖಾದರಿ ಅಲ್‌ ಅನ್ಸಾರಿ ಅವರು "ಜ್ಞಾನಸಮುದ್ರ'ಕ್ಕೆ 
ಬರೆದ ಮುನ್ನುಡಿಯಲ್ಲಿ ತಿಳಿಸಿದ್ದಾರೆ. 


“ಮಾನವಧರ್ಮಕ್ಕೆ ಜಯವಾಗಲಿ; ಮಾನವರಿಂದ ಮಾನವರು 
ಉದ್ದಾರವಾಗಲಿ'' ಎ೦ಬ ಸಂದೇಶದೊಂದಿಗೆ ಗುರು ಖಾದರಿಪೀರಾ ಅವರು 
ಗ್ರಾಮ್ಯಭಾಷೆಯಲ್ಲಿ ತತ್ತ್ವಪದಗಳನ್ನು ಬರೆದು ಕುರಾನ್‌ ತಿರುಳನ್ನು ಮತ್ತು ಶರಣರ 
ವಚನಗಳ ತಿರುಳನ್ನು ಒಂದಾಗಿಸಿ ಲೋಕಾರ್ಪಣೆ ಮಾಡಿದ್ದಾರೆ. 


ತತ್ತ್ವಪದಗಳು ಜನಪದ ತತ್ತ್ವಜ್ಞಾನವನ್ನೂ ಒಳಗೊಂಡಿರುತ್ತವೆ. 
ವಿಶ್ವಮಾನ್ಯವಾದ ಧರ್ಮತತ್ತ್ವಗಳನ್ನು ಜನಪದ ತತ್ತ್ವಜ್ಞಾನದೊಂದಿಗೆ ಕೂಡಿಸುವುದರ 


೧೦ * ಸೂಫಿ ಶರಣ ಗುರು ಖಾದರಿ ಪೀರಾ 


ಮೂಲಕ ರಾಯಚೂರು ಭಾಗದ ಕನ್ನಡ ಜನರ ಆಡುಭಾಷೆಯಲ್ಲಿ ಸಾಮರಸ್ಯದ 
ಸಾಹಿತ್ಯ ಸೃಷ್ಟಿಸಿದ ಕೀರ್ತಿ ಗುರು ಖಾದರಿಪೀರಾ ಅವರಿಗೆ ಸಲ್ಲುತ್ತದೆ. ಆ ಮೂಲಕ 
ಮೂಲಭೂತವಾದಿಗಳು ಅರಿಯದಂಥ ಧರ್ಮದ ತಿರುಳನ್ನು ಜನಸಾಮಾನ್ಯರಿಗೆ 
ನೀಡಿ ಅವರ ಬದುಕನ್ನು ಅರ್ಥಪೂರ್ಣಗೊಳಿಸಿದ್ದಾರೆ. 


“ಗುಡಿಗುಂಡಾರದ ಜಗಳವ್ಯಾಕೊ ಯಪ್ಪ ಮಾನವಗೆ ಮಾನವನು ತಾ 
ತಿಳಿಯಬೇಕು |- 
ಎಲ್ಲರೊಳಗೆ ಜೀವ ಶಿವನಾಗಿರುವಾಗ ಗುಡಿಕಟ್ಟಿ ಅವನಿಗೆ ಬಂಧನವ್ಯಾಕೊ | 


ಶಿವ ಕಾಣಲಿಲ್ಲ ನೀ ಶಿವನು; ನಿನ್ನ ದೇಹದ ಗುಡಿಯೊಳಗೆ ಕುಂತಾನು 
ಅವನು । 

ನೀನೆ ಗುಡಿಯಾಗಿ ಗುಡಿ ಕಟ್ಟುವದ್ಯಾಕೊ ಸಾಕಪ್ಪ ಸಾಕು ನಿನ್ನ ಗುಡಿಜನಗಳ 
ಸಾಕು ॥ 


ನಿರಾಕಾರ ನಿರಾಹಾರ ಶಿವಗ ಯಪ್ಪ ನಿನ್ನಂತೆ ರೂಪ ಮಾಡಿ ಅವಗ । 


ಎಲ್ಲ ನಿನ್ನ ಲಾಭಕ್ಕಾಗಿ ಮಾಡಿಟ್ಟು ಅವಗ ಮೋಸ ವ೦ಚನೆಯ ಮಂತ್ರ 
ಹೇಳುವುದ್ಯಾಕೊ | 


ಎಲ್ಲರಿಗೆ ಗುರು ಒಬ್ಬ ಸಾಕೊ ಭೇದ ಮಾಡುವ ಕೆರಗುರು ನಮಗ್ಯಾಕಬೇಕು | 
ಭೇದ ಮಾಡುವ ಜಗದ್ಭಾತಕರ್ಯಾಕೊ ಮಾನವ ಪ್ರೀತಿಯ ಮಾನವ 
ತಿಳಿಯಬೇಕು ॥ 


ಪ್ರೀತಿಯ ರೂಪಧಾರಿ ಅವನು; ನೀವು ಪ್ರೀತಿ ಮಾಡಿರಿ ಸಿಗುವನವನು | 
ಪ್ರೀತಿಯಿಂದಲೇ ಭಕುತಿ, ಪ್ರೀತಿಯಿ೦ದಲೇ ಮುಕುತಿ, ಪ್ರೀತಿ ಇಲ್ಲದ ಬದುಕು 
ಬಾಳುವುದ್ಯಾಕೊ | 


ಜಾತಿಭೇದಗಳಿಲ್ಲ ಶಿವಗ ಯಪ್ಪಾ ಹೆ೦ಡರಿಲ್ಲ ಮಕ್ಕಳಿಲ್ಲ ಅವಗ | 
ನೋಡಿಬ೦ದವರಿಲ್ಲಿ ಹೇಳಲಿಲ್ಲ ನಮಗ: ಕರುಣಾಳು ಗುರುಪೀರ ಭೇದಬುದ್ಧಿ 
ನಮಗ್ಯಾಕೊ ॥ 


ಸಾಲಗುಂದಿಪುರದೊಳಗೆ ಖಾತ್ರಿ ನೀವು ಮರಿಯದೆ ಮಾಡಬೇಕು ಪ್ರೀತಿ । 
ಗುರುಪೀರ ಖಾದರಿಯ ಪ್ರೀತಿಯೇ ಬಲು ಖಾತ್ರಿ; ಪ್ರೀತಿ ಇಲ್ಲದ ಬದುಕು 
ಬಾಳುವದ್ಯಾಕೊ ॥' 


ಸೂಫಿ ಶರಣ ಗುರು ಖಾದರಿ ಪೀರಾ * ೧೧ 


ಭೇದ ಮೂಡಿಸುವ ಯಾವುದನ್ನೂ ಖಾದರಿಪೀರಾ ಅವರು ಸ್ವೀಕರಿಸುವುದಿಲ್ಲ. 
ಸೌಹಾರ್ದಕ್ಕಾಗಿ ಅವರು ಏನನ್ನಾದರೂ ತ್ಕಾಗ ಮಾಡಲು ಸಿದ್ಧರಿದ್ದಾರೆ. ಪ್ರೀತಿಯಿಂದ 
ಮಾತ್ರ ಸೌಹಾರ್ದ ಸಾಧ್ಯ ಎಂಬುದನ್ನು ಅವರು ಪದೆ ಪದೆ ಒತ್ತಿ ಹೇಳಿದ್ದಾರೆ. 
ಕುಲ, ಗೋತ್ರ, ಜಾತಿಗಳು ಮಾನವನ ಏಕತೆಗೆ ಬಹುದೊಡ್ಡ ಕ೦ಟಕಗಳಾಗಿವೆ 
ಎಂಬುದನ್ನು ಮನಂಬುಗುವಂತೆ ತಿಳಿಸಿದ್ದಾರೆ. 


೧೫೦ ವರ್ಷಗಳಷ್ಟು ಹಿಂದೆಯೇ ಅವರು ಗುಡಿಗುಂಡಾರಗಳ ಜಗಳಗಳ 
ಕುರಿತು ಪ್ರಸ್ತಾಪಿಸಿದ್ದಾರೆ. ಗುಡಿವಿವಾದಗಳಿಂದ ಈ ದೇಶ ಇನ್ನೂ ಮುಕ್ತವಾಗಿಲ್ಲ. 
ಸಾವಿರಾರು ಜನರು ಈ ಘರ್ಷಣೆಗಳಿಗೆ ಬಲಿಯಾಗಿದ್ದಾರೆ. ಕೋಟ್ಯಂತರ 
ರೂಪಾಯಿಗಳ ಆಸ್ತಿಪಾಸ್ತಿ ಹಾನಿಯಾಗಿದೆ. ವಿವಿಧ ಸಮಾಜಗಳನ್ನು ಒಂದುಗೂಡಿಸದೆ 
ದೇಶದ ಉದ್ದಾರವಾಗುವುದಿಲ್ಲ. ಅದಕ್ಕಾಗಿ ಗುರು ಖಾದರಿಪೀರಾ ಅವರಂತೆ 
ಪ್ರತಿಯೊಬ್ಬರಲ್ಲಿ ದೇವರನ್ನು ಕಂಡು ಪ್ರತಿಯೊಬ್ಬರ ಘನತೆ ಗೌರವಗಳನ್ನು ಮಾನ್ಯ 
ಮಾಡುತ್ತ “ಮಾನವಕುಲ ಒಂದೇ' ಎಂದು ದಂಯಾಭಾವ ಮತ್ತು 
ಪ್ರೇಮಭಾವದೊಂದಿಗೆ ಬದುಕುವುದರಿ೦ದ ಮಾತ್ರ ಈ ದೇಶ ಔನ್ನತ್ಯಕ್ಕೆ ಏರಲು 


ವ್‌ 
ಸಾಧ್ಯ. 


“ಬಂಗಾರ ಗಟ್ಟಿಯಿ೦ದ ತಮ್ಮ ಇಲ್ಲಿ ವಸ್ತ ಮಾಡ್ಕಾರಲ್ಲ। 
ಬಂಗಾರ ಬ್ಯಾರೆ ವಸ್ತ ಬ್ಯಾರೆ ಎಂದು ಹೇಳತಾರ ಜನರೆಲ್ಲ । 
ಬ೦ಗಾರವೆ ವಸ್ತ ವಸ್ತವ ಬಂಗಾರ ಮೂಲ ತಿಳಿಯಲಿಲ್ಲ ॥ 


ಸಾಲಗುಂದಿಪುರದೊಳಗೆ ಸೇರಿ ನೀ ನೋಡು ನಿನ್ನ ಮೊದಲ। 
ಗುರುಪೀರ ಖಾದರಿ ಕೇಳಿ ತಿಳಿದು ತಾವು ನೋಡಿ ಹೇಳ್ಕಾರಲ್ಲಾ | 
ಮನುಷ್ಯರೇ ದೇವರು, ದೇವರೇ ಮನುಷ್ಯರು ಬಿಚ್ಚಿ ಹೇಳಿದರೆಲ್ಲ।' 


ಮನುಷ್ಯರೊಳಗೆ ದೇವರಿದ್ದಾನೆ. ಆ ದೇವರು ಮನುಷ್ಯ ರೂಪದಲ್ಲಿದ್ದಾನೆ. 
ಇದನ್ನು ತಿಳಿದವ ತನ್ನೊಳಗಿನ ದೇವರ ಜೊತೆ ಒಂದಾಗುತ್ತಾನೆ. ಹೀಗೆ ಒಂದಾದಾಗ 
ಆತ ಅಂತಃಕರಣ ಮತ್ತು ಪ್ರೇಮ ಭಾವವನ್ನು ತಾಳುತ್ತಾನೆ. ಆ ಮೂಲಕ 
ದೇವಸ್ನರೂಪನೇ ಆಗುತ್ತಾನೆ. ಈ ಪ್ರಕ್ರಿಯೆಯನ್ನು ಅನುಭವಿಸುವ ಮೊದಲು 
ಮಾನವ ರೂಪದಲ್ಲಿರುವ ನಾವು ನಿಜ ಮಾನವರಾಗಬೇಕಾಗುತ್ತದೆ. ನಿಜಮಾನವರಾದ 
ಮನುಷ್ಯರೇ ದೇವರು. ಹೀಗೆ ದೇವರೇ ಮನುಷ್ಯರೂಪದಲ್ಲಿರುವ ಕ್ರಮವನ್ನು 
ಗುರು ಖಾದರಿಪೀರಾ ಅವರು ತಿಳಿಸಿದ್ದಾರೆ. 


ಸತ್ಯವನು ತಿಳಿದುಕೊಂಡೆನೊ ನಾ ನಿನ್ನೊಳು ಕಂಡು। 
ಸತ್ಯವನು ತಿಳಿದುಕೊಂಡೆನೊ ನಾ ನಿನ್ನೊಳು ಕೂಡಿ॥ 


೧೨ * ಸೂಫಿ ಶರಣ ಗುರು ಖಾದರಿ ಪೀರಾ 


ಸತ್ಯವನು ನಾ ತಿಳಕೂಂಡೆ ಜನರಿಗೆ ನಾ ಕೆಟ್ಟವ ಕಂಡೆ! 
ಪ್ರೀತಿ ಮಾಡಿ ಎಲ್ಲ ಪಡಕೊಂಡೆ ಸದ್ಗುರುವಿನ ಕಂಡೆ॥ 


ಮಾನವರು ಉನ್ನತಿಯನ್ನು ಸಾಧಿಸಬೇಕಾದರೆ ತಮ್ಮೊಳಗಿನ ದೇವರಲ್ಲಿ, 
ಅಂದರೆ ತಮ್ಮ ಆತ್ಮಸಾಕ್ಷಿಯಲ್ಲಿ ತಮ್ಮ ನಿಜಸ್ವರೂಪವನ್ನು ಕಂಡುಕೊಳ್ಳಬೇಕು. 
ಅಲ್ಲದೆ ತಮ್ಮೊಳಗಿನ ದೇವರು ಹೇಳಿದಂತೆ ಕೇಳುವುದರ ಮೂಲಕ ಆ ದೇವರೊಡನೆ 
ಕೂಡಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಸಕಲಜೀವಾತ್ಮರಿಗೆ ಲೇಸನೇ 
ಬಯಸುವಂಥ ಮನಸ್ಸು ರೂಪುಗೊಳ್ಳುವುದು. ಆಗ ಜಾತಿ, ವರ್ಣ, ಮೇಲು, 
ಕೀಳು ಮುಂತಾದ ಮಾನಸಿಕ ಹೊಲಸು ಮಾಯವಾಗುವವು. ಹೀಗೆ ಮಾನವ 
ಉದಾತ್ಮವಾಗುವನು. ಆದರೆ ವರ್ಣವ್ಯವಸ್ಥೆಯಿಂದ ಲಾಭ ಪಡೆಯುವವರು ಇಂಥ 
ಮಾನಸಿಕ ಸ್ಥಿತಿಗೆ ವಿರುದ್ಧವಾಗಿರುತ್ತಾರೆ. ಎಲ್ಲರೂ ಸಮಾನರಾದಾಗ ಅವರ ಅಸ್ತಿತ್ವವೇ 
ಉಳಿಯುವುದಿಲ್ಲ. ಹೀಗಾಗಿ ಅಂಥವರ ದೃಷ್ಟಿಯಲ್ಲಿ ಇಂಥ ಉತ್ತಮರು ಕೆಟ್ಟವರಾಗಿ 
ಕಾಣುತ್ತಾರೆ. ಆದರೆ ಉತ್ತಮರು ಯಾವುದಕ್ಕೂ ಎದೆಗುಂದದೆ ಜಗತ್ತನ್ನು ಪ್ರೀತಿಸುತ್ತಲೇ 
ಮುಂದೆ ಮುಂದೆ ಸಾಗುತ್ತ ತಮ್ಮೊಳಗಿನ ಅರಿವೆ೦ಬ ಸದ್ಗುರುವಾದ ದೇವರನ್ನು 
ಕಾಣುತ್ತಾರೆ. ಅರಿವು ಎ೦ದರೆ ಬೇರೆ ಅಲ್ಲ. ನಮ್ಮೊಳಗೇ ದೇವರಿದ್ದಾನೆ ಎಂಬುದೇ 
ಅರಿವು. ಸಕಲ ಜೀವಿಗಳಲ್ಲಿ ದೇವರಿದ್ದಾನೆ ಎಂಬುದೇ ಅರಿವು. ಈ ಕಾರಣದಿಂದ 
ಸಕಲಜೀವಾತ್ಮರಿಗೆ ಲೇಸನ್ನೇ ಬಯಸಬೇಕು. ಸಕಲರ ಜೊತೆ ಪ್ರೇಮಭಾವದಿಂದ 
ಇರಬೇಕು. ದಯೆಯೇ ದೈನಂದಿನ ಬದುಕಿನಲ್ಲಿ ಹಾಸುಹೊಕ್ಕಾಗಿರಬೇಕು ಎಂದು 
ನಾವು ನಿರ್ಧರಿಸುವಂತೆ ಮಾಡುವುದೇ ಅರಿವು. 


“ದೇವರು ಒಬ್ಬನಲ್ಲೊ ಯಪ್ಪ ಬಹಳ ಬಹಳ ಮಂದಿ ಹಾರ। 
ದೇವರು ಅಲ್ಲೆ ಅಲ್ಲೊ ಜಾಣ ಅವರು ಇಲ್ಲ ಇಲ್ಲೆ ಹಾರ॥ 


ತೆತ್ತೀಸ ಕೋಟಿ ಎಣಿಸಿ ಹೇಳಿದರು; ಎಲ್ಲರೂ ಇಲ್ಲೇ ಹಾರ ಅವರೆ! 
ನಾವಾಗಿ ಇರುತಾರ; ಹೇಳಬ್ಯಾಡ ಸತ್ಯ ಹೊಡಿಯುತಾರ॥ 


ಹೂವಿನೊಳ್‌ ವಾಸನೆ, ಹಾಲಿನೊಳಗೆ ತುಪ್ಪ ಎಲ್ಲರೂ ಒಪ್ಮಾರ। 
ಗುರುಪೀರಾ ಖಾದರಿ ಬಿಚ್ಚಿ ಹೇಳಿದರೆ ಎಗರಿ ಬೀಳತಾರ॥” 


ದೇವರು ಬಹಳ ಮಂದಿ ಇದ್ದಾರೆ ಎಂದರೆ ಬಹುದೇವೋಪಾಸನೆ ' 
ಮಾಡಬೇಕೆಂದಲ್ಲ. ಪ್ರತಿಯೊಬ್ಬರು ತಮ್ಮೊಳಗಿನ ದೇವರನ್ನು ಆರಾಧಿಸಬೇಕು ಎಂದು 
ಅರ್ಥ. ಪ್ರತಿಯೊಬ್ಬರು ತಮ್ಮೊಳಗಿನ ದೇವರ ಜೊತೆ ಬದುಕಲು ಕಲಿತರ ಇಡೀ 
ವಿಶ್ವ ಸುಲಿಗೆಯಿಂದ, ಮೇಲುಕೀಳು ಭಾವನೆಯಿಂದ, ಹಿಂಸೆ, ಅತ್ಯಾಚಾರ, ಕೊಲೆ 


ಸೂಫಿ ಶರಣ ಗುರು ಖಾದರಿ ಪೀರಾ * ೧೩ 


ಮತ್ತು ಯುದ್ಧಗಳಿಂದ ಮುಕ್ತವಾಗುತ್ತದೆ. ಹೂವಿನಲ್ಲಿ ವಾಸನೆ ಇರುವಂತೆ, 
ಹಾಲಿನೊಳಗೆ ತುಪ್ಪ ಇರುವಂತೆ ದೇವರು ನಮ್ಮೊಳಗೆ ಇರುತ್ತಾನೆ. ಆದ್ದರಿಂದ 
ಪ್ರತಿಯೊಬ್ಬರು ಅವರವರ ಒಳಗಿರುವ ದೇವರ ಉಪಾಸನೆ ಮಾಡಬೇಕು ಮತ್ತು 
ಕೊನೆಗೆ ಆ ದೇವರೇ ಆಗಬೇಕು. ಆದರೆ ಸಾಕ ಎಲ್ಲ ರೀತಿಯ 
ಶೋಷಣೆಯನ್ನು ಮಾಡುತ್ತ ಬದುಕ ಬಯಸುವವರು ಈ ಸ ತ್ಯ ಒಪ್ಪಿಕೊಳ್ಳಲು 
ಸಿದ್ಧರಿಲ್ಲ. ಅವರು ಇಂಥ ನಿಜತತ್ತ ಸೈ ವಿರೋಧ ವಕ್ಷಪಡಿಸುತ್ತಲೇೇ ಇರುತ್ತಾರೆ. 


“ಹೇ ತೊಗಲಿನ ಕಾಯ ಭೇದವೇಕೊ ಮಹಾರಾಯ। 
ಮೈಯಲ್ಲಾ ನಿನಗೆ ಗಾಯ ನಿನ್ನಂತೆ ಅವರ ಕಾಯ॥” 


ಶಿವನಿರುವ ಗುಡಿಯೇ ತೊಗಲು ಮುಂದೆ ಕುಂತ ನಂದಿಯೇ। 
ತೊಗಲು; ಇವನು ತೊಗಲು, ಶಿವನು ತೊಗಲು. ಅರಿವು ಎಂಬ! 
ಗುರುಪೀರನೆ ತೊಗಲು॥ 


ಇಲ್ಲಿ ಗುರು ಖಾದರಿಪೀರಾ ಅವರು ತೊಗಲನ್ನು ನಶ್ಚರ ವಸ್ತುವಿನ 
ಸಕಾ ಬಳಸಿದ್ದಾರೆ. ದೇಹ ಎಂಬುದು ವಸ್ತು. ಅರಿವಿನ "ಮೂಲಕ ಆ 
ದೇಹದೊಳಗಿನ ಚೈತನ್ಯವನ್ನು ದೇವರೆಂಬುದನ್ನು “ಮನಗಾಣಬೇಕು ಎಂದು 
ಸೂಚಿಸಿದ್ದಾರೆ. ಈ ಸತ್ಯವನ್ನು ಹೇಳುವ ಗುರು ಸಜಜ ಇತರರಂತೆ ವಸ್ತುವೇ 
ಆಗಿದ್ದಾನೆ. "ಆದರ ಪ್ರತೀಾರದು ವಸ್ತುವಿನ ಒಳಗೆ ದೇವರಿದ್ದಾನೆ. 


“ಪರಮ ಸುಂದರ ನೀನು, ನಿನ್ನ ಮಂದಿರ ನಾನು। 
ಸುಂದರ ಮಂದಿರವು ಎರಡು ಒಕದರ! 


ಕಲ್ಲು ಮೂರುತಿ ಮಾಡಿ ನಲ್ಲನೆಂದೆನುತಿರಲು। 
ನಲ್ಲ ಬಂದೊಡೆ ಕಲ್ಲು ಮೂರುತಿ ಸರಿಸಲು॥ 


ನಿನ್ನ ರಥವು ನಾನು, ರಥಕೆ ಸಾರಥಿ ನೀನು 
ಎರಡು ಚಕ್ರದ ಆಟ ಇರಿಸು ಒಂದಾಗಿರಲು” 


ವಸ್ತುವೆಂಬುದು ಮಂದಿರ; ಅದರೊಳಗಿನ ಚೈತನ್ಯ ವೇ ಪರಮ ಸುಂದರ. 
ಅದುವೇ ಸತ್ಯ ಅದುವೇ ಶಿವ. ಆ ಚೈತನ್ಯವೇ ಎಲ್ಲ "ದೇವರುಗಳ ಮೂಲ. 
ಅದುವೇ ಪರಮ ಸುಂದರ. ವಸ್ತು ಎಂಬುದು ಮತ್ತು ಮಾನವಕುಲ ಎಂಬುದು 
ರಥ ಮಾತ್ರ ಆ ಪರಮ ಸುಂದರ ಚೈತನ್ಯವೇ ಸಾರಥಿ. ಈ ವಸ್ತು ಮತ್ತು 
ಚೈತನ್ಯದ ಅಭೇದ್ಯ ಸಂಬಂಧವೇ ಗುರು ಖಾದರಿಪೀರಾ ಅವರ ಅದ್ದೆ ತೆ 


೧೪ * ಸೂಫಿ ಶರಣ ಗುರು ಖಾದರಿ ಪೀರಾ 


“ಪಂಚಭೂತ ರಂಗಮಂಟಪ ರಚಿಸಿ; ಇದರೊಳು ಆತ್ಮದ ಪೀಠವ ಇರಿಸಿ 


ಕುಂತು। 
ಕಾಣದಂತೆ ನನ್ನೊಳು ಸೂತ್ರಧಾರಿಯಾಗಿ ನೀನು ನಾನಾಗಿ ಪಾತ್ರ 
ಮಾಡಿದ್ದಾಗ” 


ಪ್ರತಿಯೊಂದು ಜೀವ ಪಂಚಮಹಾಭೂತಗಳಿಂದಲೇ ಸೃಷ್ಟಿಯಾಗಿದೆ. ಆ 
ಜೀವಿಗಳೊಳಗಿನ ಆತ್ಮದ ಪೀಠದ ಮೇಲೆ ಚೈತನ್ಯವೆಂಬ ದೇವರು ಕಾಣದಂತೆ 
ಆತ್ಮಸಾಕ್ಷಿಯಾಗಿ ಕುಳಿತು ಬದುಕಿನ ಸೂತ್ರಧಾರಿಯಾಗಿದ್ದಾನೆ. ಆತ ಆ ಜೀವಿಯ 
ಪಾತ್ರ ಮಾಡುತ್ತಿದ್ದಾನೆ. "ಆದ್ದರಿಂದ ಆತ್ಮಸಾಕ್ಷಿಯೇ ದೇವರು. ಜೀವಿಯು ತನ್ನ 
ಆತ್ಮಸಾಕ್ಷಿಯ ಆದೇಶವನ್ನು ಪಾಲಿಸಿದರೆ ದುಃಖಕ್ಕೆ ಈಡಾಗುವುದಿಲ್ಲ. 


“ಎಲ್ಲ ಮಾನವರು ಒಂದೇ ಎಂಬ ನಿಜತತ್ವ್ವ ನೀ ತಿಳಿಬೇಕು | 
ಭೇದ ಮಾಡದೆ ಸರ್ವ ಜನರಲ್ಲಿ ರಬ್ಬಿಲಾಲನ ನೀ ಕಾಣಬೇಕು ॥” 


ಹೀಗೆ ಎಲ್ಲರೊಳಗೂ ಒಂದೇ ತೆರನಾದ ಆತ್ಮಸಾಕ್ಷಿ ಇರುತ್ತದೆ. ಆ ಮೂಲಕ 
ಎಲ್ಲರಲ್ಲೂ ಒಬ್ಬನೇ ದೇವರಿದ್ದಾನೆ, ಆ ದೇವರನ್ನು ನಮ್ಮ ಅರಿವಿನ ಕಣ್ಣುಗಳಿಂದ 
ಕಾಣುವುದರ ಮೂಲಕ “ಎಲ್ಲ ಮಾನವರು ಒಂದೇ' ಎ೦ಬ ಸತ್ಯವನ್ನು ಅರಿಯಬೇಕು. 
ಈ ನಿಜತತ್ತ್ವವನ್ನು ಅರಿತವನು ಜಾತಿ, ಧರ್ಮ, ದೇಶ ಮತ್ತು ಭಾಷೆಗಳ ಹೆಸರಿನಲ್ಲಿ 
ಜನರಲ್ಲಿ ಭೇದಭಾವ ಮಾಡದೆ ಎಲ್ಲರಲ್ಲೂ ದೇವರನ್ನೇ ಕಾಣುವನು. "ತಾನು 
ಎಲ್ಲರೊಳಗೆ ಎಲ್ಲರೂ ತನ್ನೊಳಗೆ' ಎಂದು ಬದುಕುವನು. ಹೀಗೆ ಬದುಕುವ 
ಅರಿವನ್ನು ಮೂಡಿಸುವುದೇ ನಮಾಜ (ಪ್ರಾರ್ಥನೆ) ಎಂದು ಖಾದರಿಪೀರಾ 
ತಿಳಿಸಿದ್ದಾರೆ. ಪ್ರಾರ್ಥನೆ ಎಂಬುದು ಸಕಲ ಜೀವಾತ್ಮರನ್ನು ಪ್ರೀತಿಸುವ ಮನಸ್ಸನ್ನು 
ರೂಪಿಸುವಂಥದ್ದು 


“ಹೊಂದಿಕೊಂಡು ಒಂದಾಗಿರಲಿಲ್ಲಾ; ಕೂಡಿ ಬಾಳಲಿಲ್ಲಾ 
ಶಾಂತಿ ಎಂಬುದೇ ಸಿಗಲಿಲ್ಲಾ ಪ್ರೀತಿ ಮಾಡಲಿಲ್ಲಾ॥ 


ಭೇದ ಮಾಡುವರೆಲ್ಲಾ ಬಲವಿದ್ದಲ್ಲಿ ಬಾಗುವರೆಲ್ಲಾ। 
ಪ್ರೀತಿ ಏನೆಂಬುದು ತಿಳೀಲಿಲ್ಲಾ ಹಾಳಾದರೆಲ್ಲಾ॥"” 


ಪ್ರೀತಿ ಇಲ್ಲದೆ ಮಾನವನ ಮನಸಿನಲ್ಲಿ ಶಾಂತಿ ಲಭಿಸದು. ಭಾವೈಕ್ಕದಿಂದ 
ಬದುಕುವ ಪ್ರಜೆ ಮೂಡದು. ಭೇದಭಾವದಿಂದಾಗಿ ಬಲವುಳ್ಳವರು ಬಲಹೀನರನ್ನು 


ಗುಲಾಮಗಿರಿಗೆ ತಳ್ಳುವರು. ಲೋಕದಲ್ಲಿ ಅಶಾಂತಿಯ ವಾತಾವರಣ 
ನಿರ್ಮಾಣವಾಗುವುದು. ಹೀಗೆ ಪ್ರೀತಿಯ ಮಹತ್ವವನ್ನು ಅರಿಯದೇ ಜನರು 


ಸೂಫಿ ಶರಣ ಗುರು ಖಾದರಿ ಪೀರಾ * ೧೫ 


ಹಾಳಾಗಿಹೋಗುವರು ಎಂದು ಖಾದರಿಪೀರಾ ಅವರು ಖೇದ ವ್ಯಕ್ತಪಡಿಸುತ್ತಾರೆ. 


ದಿ 


ರಾಜಭೋಗದ ದರ್ಪ ಸಿರಿ ಸಂಪತ್ತಿನ ದರ್ಪ। 
ಬುದ್ದಿವಂತಿಕೆಯ ದರ್ಪ ದೊಡ್ಡವನೆಂಬುವ ದರ್ಪ। 
ಜೀವ ಹೋದಮ್ಯಾಲೆ ಏನಿಲ್ಲೊ ಮರುಳ॥ 


ಪ್ರತಿಯೊಬ್ಬರು ಪ್ರತಿಕ್ಷಣವೂ ಸಾವಿನ ದವಡೆಯ ಕಡೆಗೆ ಸಾಗುತ್ತಿರುತ್ತಾರೆ. 
ಇದನ್ನು ಅರಿಯದೆ ಅಧಿಕಾರ, ಶ್ರೀಮಂತಿಕೆ, ಬುದ್ದಿವಂತಿಕೆ ಮತ್ತು ದೊಡ್ಡಸ್ತಿಕೆಯ 
ದರ್ಪದಿಂದ ಬದುಕುವವರು ಕೂಡ ಎಲ್ಲವನ್ನೂ ಇಲ್ಲೇ ಬಿಟ್ಟು ಸಾಯುವರು. 
ಅವರ ಸೊಕ್ಕು ಧಿಮಾಕುಗಳೆಲ್ಲ ಅರ್ಥಹೀನವಾಗುತ್ತವೆ ಎಂಬುದನ್ನು ಆ 
ಧಿಮಾಕಿನವರು ಅರಿಯುವಂತೆ ಎಚ್ಚರಿಸುತ್ತಾರೆ. 


“ಸಾಧು ಆಗಿ ನೀ ಸಾಧನೆ ಇಲ್ಲದೆ ಭೋಗವ ಭೋಗಸೈತಿ ನಿನ್ನ ಮನಃ। 
ಯೋಗದ ತೋರಿಕೆ, ಜಾಗದ ಮಹಿಮೆ ಮನಸಲ್ಲಿ ಜಾರೈತಿ। 
ಹೇಳು ನಿನ್ನ ಮನಸೆಲ್ಲಿ ಜಾರೈತಿ॥"” 


ಇಂಥ ಎಷಮಸ್ಥಿತಿಯಲ್ಲಿ ಜನರಿಗೆ ಮಾರ್ಗದರ್ಶನ ಮತ್ತು ತತ್ತ ದರ್ಶನ 
ಮಾಡಿಸಬೇಕಾದ ಧರ್ಮಗುರುಗಳು ಕೂಡ ಯಾವುದೇ ಸಾಧನೆ ಇಲ್ಲದೆ ಭೋಗಕ್ಕೆ 
ಮನಸೋತು ಅದರಲ್ಲೇ ನಿತ್ಯಾನ೦ದವನ್ನು ಕಾಣುತ್ತಿದ್ದಾರೆ. ತೋರಿಕೆಯ ಯೋಗ 
ಮತ್ತು ಧ್ಯಾನ ಹಾಗೂ ತಾವು ಪ್ರತಿನಿಧಿಸುತ್ತಿರುವ ಸುಕ್ಷೇತ್ರದ ಮಹಿಮೆಯಿಂದಾಗಿ 
ಇಂಥ ಧರ್ಮಗುರುಗಳು ವರ್ಚಸ್ಸನ್ನು ಬೆಳೆಸಿಕೊಂಡು ಮನೋ ಕಾಮನೆಗಳನ್ನು 
ಈಡೇರಿಸಿಕೊಳ್ಳುವುದರಲ್ಲೇ ಮಗ್ನರಾಗಿರುತ್ತಾರೆ. ಇಂಥವರನ್ನು ಪ್ರಶ್ನಿಸುವ ಕ್ರಮವಿದು. 


“ದುಷ್ಟಶಕ್ತಿ ಹೇಳಿದಾ ಮಾತು ವೇದವಾಕ್ಕ ಬಡವನಿಗಾಯ್ದು। 
ಬಡವ ಹೇಳಲಾರದಂಗಾಯ್ತು ಹೇಳಿದರೆ ಹೆಣ ಸಿಗದಂಗಾಯು॥ 


ಶಕ್ತಿಶಾಲಿ ನೀನಾಗಬೇಕು ಸತ್ತಂಗ ನಿನ್ನ ಉಸಿರಾಗಬೇಕು। 
ಮಾನವಂತರ ಮಾನ ನಿನ್ನಯ ಮಾನವಾಗಿ ತಿಳಿಯಬೇಕೊ॥।” 


ಈ ದುಷ್ಪಶಕ್ತಿಗಳೆಲ್ಲ ಕೂಡಿ ಬಡವರ ಜೀವ ತಿನ್ನುತ್ತವೆ. ಇಂಥ ಅಧಿಕಾರಬಲ, 
ಧನಬಲ, ಅಂತಸ್ತುಬಲ ಮತ್ತು ಧರ್ಮಬಲ ಇದ್ದವರು ಹೇಳಿದ ಮಾತುಗಳನ್ನು 
ಬಡವರು ವೇದವಾಕ್ಕವೆಂಬಂತೆ ಸ್ವೀಕರಿಸುವುದು ಅನಿವಾರ್ಯವಾಗಿದೆ. ಒಂದು 
ವೇಳೆ ಸ್ವೀಕರಿಸದೆ ಇದ್ದರೆ ಆತನ ಹೆಣವೂ ಸಿಗದಂಥ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿ 
ಇಂದಿಗೂ ಮುಂದುವರಿದಿದೆ. ಇಂಥ ಸ್ಥಿತಿಯಲ್ಲಿ ಬಡವರು ಸತ್ಸಂಗ ಮಾಡುತ್ತ . 
ದುಷ್ಟಶಕ್ತಿಗಳನ್ನು ಎದುರಿಸುವ ಕ್ರಮವನ್ನು ಅವರು ಬಹಳ ಮಾರ್ಮಿಕವಾಗಿ 
ಸೂಚಿಸಿದ್ದಾರೆ. 


೧೬ * ಸೂಫಿ ಶರಣ ಗುರು ಖಾದರಿ ಪೀರಾ 


ಸದಾ ನೋವು ಮತ್ತು ಅಪಮಾನಕ್ಕೆ ಒಳಗಾಗುವ ಬಡವರು ಒಂದಾಗದೆ 
ಇದ್ದಾಗ ಅವರನ್ನು ಬಲವುಳ್ಳವರು ಬಹಳ ಹೀನಾಯವಾಗಿ ಕಾಣುತ್ತಾರೆ ಎಂಬುದನ್ನು 
ಗುರು ಖಾದರಿಪೀರಾ ಅವರು "ಕೋತಿ ಕರಡಿ ರಾಕ್ಷಸರು' ತತ್ತ್ವಪದದಲ್ಲಿ ಸ್ಪಷ್ಟವಾಗಿ 
ತಿಳಿಸಿದ್ದಾರೆ. 


“ಕೋತಿ ಕರಡಿ ರಾಕ್ಷಸರು ನಾವು ಹಿಂದೆ ಉಳಿದವರು! 
ದೇವಿ ದೇವತರೆಲ್ಲ ಮುಂದೊರೆದ ಹಾರುವರು॥ 


ಗುಡಿಗಳು ಹುಟ್ಟಲು ಕಾರಣರ್ಯಾರು; ಅದಕೆ ಪೂಜಾರಿ ಅವರು! 
ದಾನ ನೀಡಲು ಹಿಂದುಳಿದವರು; ಬೇಡುವವರೇ ಹಿರಿಯರು॥ 


ಸಹಾಯ ಮಾಡಿದ ಜಾಂಬುವಂತಗೆ ಕರಡಿಯೆಂದು ಕರೆದವರ್ಯಾರು।| 
ಅಪಕಾರ ಮಾಡಿದವರು ದೇವರಾಗಿ ಮೆರಿತಿಹರು॥ 


ಜಾನಕಿಯ ತಂದವರ್ಯಾರು; ಕಪಿಸೈನ್ಯ ನಮ್ಮವರ ಹೆಸರು | 
ಕಷ್ಟದಿಂದ ಪಾರು ಮಾಡಲು ನಾವೇ ಪ್ರಜೆಗಳು, ಅವರೆ ರಾಜರು ॥ 


ಯಲ್ಲಮ್ಮ ಯಾರವರು; ಹಿ೦ದುಳಿದ ನಾವೇ ಜೋಗಮ್ಮನವರು | 
ಕೊರಳಲ್ಲಿ ಕೆರು ಕಟ್ಟಿಕೊಂಡು ಬೆತ್ತಲಾಗಿ ನಮ್ಮವರು ॥ 


ದೇವರ ಹೆಸರಿನಲ್ಲಿ ವ್ಯಭಿಚಾರ ಮಾಡುವರ್ಯಾರು; ಯಾಗದ ನೆಪದಲ್ಲಿ | 
ಕುರಿಕೋಣಕೋಳಿ ನುಂಗಿ ಮಂತ್ರ ಹೇಳಿದವರ್ಕಾರು | 


ಹಕ್ಕು ಕೇಳಬಾರದು ಯಾರು, ಹಿಂದುಳಿದ ನಾವೇ ಶೂದ್ರ ಜನರು | 
ಸತ್ತರೆ ಸುಡುವರ್ಕಾರು ನಾವೆ ಸಂಕಟರಮಣರು॥ 


ಗುರುಪೀರ ನಮ್ಮವರು ಬೈಲುಮಾಡಿ ತೋರಿದರು ಶೂದ್ರರಲ್ಲಾ | 
ನಾವೇ ರಾಜರು ಎಂದು ಸತ್ಯ ಹೇಳಿದವರು ಇವರೆ ನಮ್ಮ ಗುರುಗಳು॥” 


ದುಡಿಯುವ ಬಹುಪಾಲು ಶೂದ್ರ ಜನರೇ ರಾಜರು ಎ೦ಬ ಸತ್ಯವನ್ನು 
ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಗುರು ಖಾದರಿ ಪೀರಾ ಅವರು ಕಾರ್ಲ್‌ 
ಮಾರ್ಕ್ಸ್‌ ಮತ್ತು ಸ್ವಾಮಿ ವಿವೇಕಾನಂದರ ಸಮಕಾಲೀನರು ಕೂಡ ಆಗಿದ್ದಾರೆ. 
ಕಾರ್ಲ್‌ ಮಾರ್ಕ್‌ ಅವರು ಕಾರ್ಮಿಕ ಸರ್ವಾಧಿಕಾರದ ಬಗ್ಗೆ ತಿಳಿಸಿದ್ದಾರೆ. ಸ್ವಾಮಿ 
ವಿವೇಕಾನಂದ ಅವರು ಶೂದ್ರರು ಈ ಜಗತ್ತನ್ನು ಆಳಬೇಕು ಎಂದು ತಿಳಿಸಿದ್ದಾರೆ. 
ಇದೇ ರೀತಿಯಲ್ಲಿ ಖಾದರಿಪೀರಾ ಅವರು “ಶೂದ್ರರಲ್ಲಾ; ನಾವೇ ರಾಜರು' 


ಸೂಫಿ ಶರಣ ಗುರು ಖಾದರಿ ಪೀರಾ * ೧೭ 


ಎಂದು ಹೇಳಿದ್ದು ಸಹಸ್ರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗುತ್ತ ಬಂದ 
ಶೂದ್ರ ಜನಾಂಗದ ಬಗ್ಗೆ ಅವರಿಗೆ ಇರುವ ಕಾಳಜಿಯನ್ನು ತೋರಿಸುತ್ತದೆ. 


ಸೌಹಾರ್ದ ಎ೦ಬುದು ತೋರಿಕೆ೦ಂತು ಮಾತುಗಳಿಂದ 
ಸೃಷ್ಟಿಯಾಗುವಂಥದ್ದಲ್ಲ. ಮೇಲ್ದಾತಿ ಮತ್ತು ಮೇಲ್ವರ್ಗದ ದೌರ್ಜನ [ವನ್ನು 
ಅಲ್ಲಗಳೆಯುತ್ತ. ಕೆಳಜಾತಿ ಮತ್ತು. ಕೆಳವರ್ಗಗಳ ಜನಸ ಸುದ ಬಗ್ಗೆ 
ಅಂತಃಕರಣದ. ವಾತಾವರಣ ಸೃಷ್ಟಿಸುತ್ತ ಸರ್ವಧರ್ಮ ಸಮಭಾವದ ಪ್ರಜ್ಞೆಯೊಂದಿಗೆ 
ಮಾನವೀಯ ಚಿಂತನೆಗಳನ್ನು ಹರಡಿದಾಗ ಸೌಹಾರ್ದದ ವಾತಾವರಣ 
ಸೃಷ್ಟಿಯಾಗುತ್ತದೆ. ಸ ಸೌಹಾರ್ದ ಸೃಷಿಯಲ್ಲಿ ಕಾಳಜಿ, ಹೋರಾಟ, ಇದ್ದದ್ದನ್ನು ಇದ್ದ 
ಹಾಗೆ ಹೇಳುವ ನೈತಿಕ ಶಕ್ತಿ ಸರ್ವಧರ್ಮ ಸಮಭಾವ ಮತ್ತು ಮಾನವ ಯು 
ಪ್ರಜ್ಞೆ ಹೆಚ್ಚಿನ ಪಾತ್ರ ವಹಿಸುತ್ತವೆ. ಗುರು ಖಾದರಿಪೀರಾ ಅವರು ತಮ್ಮ ಬದುಕಿನಲ್ಲಿ 
ಸಾಧಿಸಿದ್ದು ಇದನ್ನೇ. ಅವರ ಸಾಧನೆಯ ಸಂಕೇತವಾಗಿ “ಜ್ಞಾನಸಮುದ್ರ' ನಮ್ಮ 
ಕಣ್ಣೆದುರಿಗಿದೆ. 


ಶಿಶುನಾಳ ಶರೀಫರು ನಮಗೆ ಭಾವಪೂರ್ಣ ತತ್ತ್ವಪದಕಾರರಾಗಿ 
ಕಂಡುಬಂದರೆ ಸೂಫಿ ದೃಷ್ಟಿಕೋನದ ಇಸ್ಲಾಮಿನ ಧರ್ಮಗುರು ಖಾದರಿಪೀರಾ 
ಅವರು ಪ್ರಜ್ಞಾಪೂರ್ಣ ತತ್ತ್ವಪದಕಾರರಾಗಿ ಕ೦ಡುಬರುತ್ತಾರೆ. “ದೇವರು ಎಲ್ಲರಲ್ಲಿ 
ಇದ್ದಾನೆ' ಎಂದು ಪ್ರತಿಪಾದಿಸುವ ಅವರು ಗುಡಿ ಮಸೀದಿಗಳ ಬಗ್ಗೆ ಉದಾಸೀನ 
ಭಾವ ತಾಳುತ್ತಾರೆ. ನಮ್ಮ ದೇಹಗಳೇ ಗುಡಿ ಮಸೀದಿಗಳು ಎ೦ದು ಸಾರುವ 
ಅವರು ಜಾತಿ, ವರ್ಣ, ಶೋಷಣೆ ಮುಂತಾದ ಅನಿಷ್ಟಗಳ ಬಗ್ಗೆ ಸಾತ್ವಿಕ ಕೋಪವನ್ನು 
ವ್ಯಕ್ತಪಡಿಸುತ್ತಾರೆ. ಅಸ್ಪಶ್ಯರ ಮತ್ತು ಶೂದ್ರರ ಪರವಾಗಿ ನಿಲ್ಲುತ್ತಾರೆ. ತೋರಿಕೆಯ 
ದೇವರುಗಳನ್ನು ನಿರಾಕರಣ ಮಾಡುವ ಅವರು ಗಣಪತಿ, ದೇವಿ ಮುಂತಾದ 
ದೇವತೆಗಳನ್ನು ಕೂಡ ಸಂಕೇತಾರ್ಥದಲ್ಲಿ ನೋಡಿ ಪ್ರೇಮಭಾವದಿಂದಲೇ ಬರೆದಿದ್ದಾರೆ. 
ಸೂಫಿ ಪ್ರೇಮತತ್ತ್ವವು ಯಾವುದನ್ನೂ ನಿರಾಕರಿಸುವುದಿಲ್ಲ. ಆದರೆ ಮಾನವಘನತೆಗೆ 
ಕುಂದು ತರುವ ಯಾವುದನ್ನೂ ಸ್ವೀಕರಿಸುವುದಿಲ್ಲ. 


“ದಾನಧರ್ಮದ ನೆಪಕಾಗಿ ಜನರಲ್ಲಿ ತನ್ನಯ ಹಿತಕ್ಕಾಗಿ। 
ಕ್ವಾಣ ಕಡಿಯುವ ಧರ್ಮವೆ ಅಲ್ವಾ; ಮಾರೆಮ್ಮನಿಗೆ ಅದು। 
ಬೇಕಿಲ್ದಾ” 


ಪ್ರಾಣಿಬಲಿ ಕೊಡುವುದು ಧರ್ಮ ಅಲ್ಲ ಎಂದು ಹೇಳುವ ಅವರು, ಇದ್ದವರು 
ಜನರಿಂದ ತಮಗೆ ಲಾಭವಾಗುವ ಉದ್ದೇಶದಿಂದಲೇ ದಾನಧರ್ಮದ ನೆಪದೊಂದಿಗೆ 
ಇಂಥ ಸಂಪ್ರದಾಯಗಳನ್ನು ತಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಅವರ 
ಸೂಕ್ಷ್ಮಪ್ರಜ್ಞೆಯ ಪ್ರತೀಕವಾಗಿದೆ. 


೧೮ * ಸೂಫಿ ಶರಣ ಗುರು ಖಾದರಿ ಪೀರಾ 


“ಮಾರೆಮ್ಮಾ ಅಲ್ಲಾ ತಮ್ಮಾ ಮಾ ಅಮ್ಮ” ಎಂದು ತಿಳಿಸುತ್ತಾರೆ. “ಅಮ್ಮನಿಗೆ 
ನೀ ತಿಳಿ ತಮ್ಮ ಮನ್ಯಾಗ ಐದಾಳ ನಿಮ್ಮಮ್ಮ” ಎಂದು ಹೇಳಿ ಮನೆಯೊಳಗಿನ 
ಅಮ್ಮನ ಸೇವೆ ಮಾಡಬೇಕೆನ್ನುತ್ತಾರೆ. “ಅಮ್ಮನಂ೦ಥ ದೇವರು ಇಲ್ಲಾ; ಅಮ್ಮನಿಂದಲೇ 
ದೇವರು ಎಲ್ಲಾ'' ಎಂದು ಸಾರುತ್ತಾರೆ. ಹೀಗೆ ಮಾನವೀಯತೆ ಮತ್ತು ದೈವತ್ವದ 
ಮಧ್ಯೆ ಅಭೇದ್ಯ ಕಲ್ಪಿಸುವ ಅವರ ಕ್ರಮ ವಿಶಿಷ್ಟವಾಗಿದೆ. 


ಅವರು ಮಾನವೀಯ ತತ್ತ್ವವನ್ನು ಸಾರುತ್ತಲೇ ಸಮಾಜದ ನಿಜಸ್ವರೂಪವನ್ನು 
ಅನಾವರಣಗೊಳಿಸುತ್ತ ಕಾವ್ಯರಚನೆ ಮಾಡಿದ್ದಾರೆ. "ಒಳಗಿನ ಮಾತು ಸ೦ಗಯ್ಯನೇ 
ಬಲ್ಲ' ಎಂಬ ತತ್ತ್ವಪದದಲ್ಲಿ ಅವರು ನಮ್ಮ ಸಮಾಜದ ನಿಜಸ್ವರೂಪವನ್ನು ಹೀಗೆ 
ತೋರಿಸಿದ್ದಾರೆ. 


“ಒಳಗಿನ ಮಾತು ಸಂಗಯ್ಯನೇ ಬಲ್ಲ; ಲಿಂಗಯ್ಯ ತಾನಾಗಿ ನೋಡ್ಯಾನ। 
ಲಿಂಗಸಂಗದ ಕೂನಾವು ತಾನಾಗಿ ಗುರುಪೀರಾ ಖಾದರಿ ಹೇಳ್ಯಾನ। 


ಸುಳ್ಳರಂಗ ನೀ ಇರದಿದ್ದರ ಇಲ್ಲಿ ಹುಚ್ಚನೆನ್ನುವರು ತಿಳಿ ನೀನಾ। 


೪ 
ಬಟ್ಟೆತೊಟ್ಟು ಬಿಚ್ಚಿಡುವ ಜನರಿಗೆ ಸತ್ಯ ಕೆಟ್ಟ ಸಂಕಟರಮಣ॥ 
ಪ್ರೀತಿ ಮಾಡುವ ಜನರಿಗೆ ಜಗದಲ್ಲಿ ಅಸುರರೆಂದರು ತಿಳಿ ನೀನಾ! 
ಕುಡಿತ ಕಡಿತ ಜಡಿತೆಲ್ಲಾ ಮಾಡಿ ಇಲ್ಲಿ ದೇವರಾದರು ತಿಳಿ ಜಾಣಾ॥ 


ಕಾಲಿಗೆ ತಲೆಯೆಂದು ತಲೆಗೆ ಕಾಲೆಂದು ಪಂಡಿತರಾಗ್ಯಾರೊ ತಿಳಿ ನೀನಾ । 
ಸುರ ಅಸುರರ ಮೂಲಾ ಗುಟ್ಟು ತಿಳಿದ ಶರಣರಿಗಾಯಿತು ಅವಮಾನ। 


ಎಲ್ಲ ಧರ್ಮದಲ್ಲಿ ಮಣ್ಣಿಗೆ ಸುಣ್ಣ ಹೊಡೆದು ಸುಳ್ಳು ಹೇಳಿದವರಿಗೆ ಘನಸ್ಥಾನ | 
ಸತ್ಯ ಹೇಳಿದ ಸೂಫಿಸಂತರಿಗೆ ಗಲ್ಲಿಗೇರಿಸ್ಕಾರೊ ತಿಳಿ ನೀನಾ 


ಮೂರು ಕಾಲದೊಳು ಬದಲಾಗುವ ಜನ ನೋಡಿ ತಿಳಿಯೊ ನೀ ಅವರ ಗುಣ। 
ಸಾಲಗುಂದಿಪುರದೊಳು ನೀ ಹಸನಾಗಿ ವೆಸನ ಮಾಡಿ ತಿಳಿ ನಿನ್ನ ನೀನಾ॥ 


ಗುರುವೇ ಖಾದರಿ ಪೀರನಾಗಿ ಹೇಳೋ ಇದ್ದದ್ದು ಇದ್ದಾಂಗ ಜಗದ ಗುಣಃ 
ಸತ್ಯಶರಣರಿಗೆ ಕಾಡಿಸಿ ಕೊಲೆಮಾಡಿ ಬೆಂಕಿಯಂಥ ಶರಣೆಂದ ಜನಗ॥ 


ಇನ್ನೊಂದು ತತ್ತ್ವಪದದಲ್ಲಿ “ಇಲ್ಲಿ ಧರ್ಮ ಎಂಬುದು ಬಂದೀಖಾನೆ ಅಲ್ಲಿ 
ನರಕ ಎಂಬುವ ಬಂದೀಖಾನೆ ... .. ಪ್ರೀತಿಯೇ ನಿಜಧರ್ಮ ನನ್ನ ಗುರುವಿನಾಣೆ!' 
ಎಂದು ಪ್ರೇಮದ ಉತ್ಕಟ ಭಾವವನ್ನು ಮೆರೆದಿದ್ದಾರೆ. ಎಲ್ಲ ಸೂಫಿಗಳಂತೆ ಅವರಿಗೆ 
ಪ್ರೇಮವೇ ಧರ್ಮವಾಗಿತ್ತು. ಬಸವಣ್ಣನವರ ದಯೆ ಮತ್ತು ಭಕ್ತಿಯನ್ನು ಅವರು 


ಸೂಫಿ ಶರಣ ಗುರು ಖಾದರಿ ಪೀರಾ * ೧೯ 


ಪ್ರೇಮದ ಆದಿ ಮತ್ತು ಅಂತ್ಯವಾಗಿ ಕಾಣುತ್ತಾರೆ. ಅವರ "ಬಡವರ ಬಸವ' ಕವನ 
ಇದಕ್ಕೆ ಸಾಕ್ಷಿ. | 


“ಬಸವ ಬಡವರ ಬಸವ ಕರುಣಾಸಾಗರ ಬಸವ। 
ಅಲ್ಲಮನ ಪ್ರಾಣ ಬಸವ ಅಕ್ಕನ ಮಾನ ಬಸವ! 
ಸರ್ವರೊಳು ಗುರುಸಂಗನ ಕಂಡ ಕಲ್ಯಾಣ ಬಸವ॥ 


ಬಸವ ನಿನ್ನಯ ವಾಸ ಕೂಡಲಸಂಗನ ಧ್ಯಾಸ। 
ಸತ್ಯ ಸಾರುವ ಧೀಶ ನಿನ್ನ ನೆನೆಯುವ ಧ್ಯಾಸ। 
ಮರೆತು ಬಾಳೆನಯ್ಯಾ ಬಸವ ನನ್ನುಸಿರು ನನ್ನ ಬಸವ॥ 


ಭೇದ ಅಳಿದವನೆ ಬಸವ ಪ್ರೀತಿ ತಿಳಿಸಿದವನೆ ಬಸವ 
ಜಾತಿ ಧರ್ಮಕೆ ಅತೀತನಾಗಿ ಮಾನವತೆಯ ಪ್ರಾಣ ಬಸವ॥ 


ಎಲ್ಲಾ ನನ್ನವರೆಂದು ಭೇದವಿಲ್ಲದ ಬಂಧು! 
ಎಲ್ಲಾ ಮಾನವರೊಂದು ಎಲ್ಲರೂ ಶರಣರೆಂದು। 
ಎಲ್ಲರೊಳು ತಾ ಕಿರಿಯನೆಂದು ತನ್ನ ತಾನು ತಿಳಿದ ಬಸವ॥ 


ಬಿಜ್ಜಳನಿಗೆ ಬಸವನೇ ಮಂತ್ರ; ಹಾರವನ ಸ್ಥಾನ ಅತಂತ್ರ 
ಕೊಂಡಿ ಮಂಚಣ್ಣನ ಕುತಂತ್ರ ಮಂತ್ರಿಪದವಿ ಬಿಟ್ಟು ನಿಂತ 
ದೀನರಾ ಮಾನ ಬಸವ ಬಡವರ ಪ್ರಾಣ ಬಸವ॥ 


ಬಡಜಂಗಮರು ಶಿವನೆಂದು ಸಾರಿದ ಧೀರಬಸವ। 
ಸಾಲಗುಂದಿಪುರದ ಜನರ ಪ್ರೀತಿಪ್ರಾಣವೆ ಬಸವ! 
ಗುರುಪೀರಾ ಖಾದರಿಯ ಜೀವದಾಜೀವ ಬಸವ। 


೧೯ನೇ ಶತಮಾನದಲ್ಲಿ ಬಸವಣ್ಣ ಎಂದರೆ ಎತ್ತು ಎಂದು ತಿಳಿದಂಥ 
ವಾತಾವರಣವಿತ್ತು. ಕನ್ನಡಿಗರಲ್ಲಿ ವಚನಪಜ್ಞೆಯೇ ಮೂಡಿರಲಿಲ್ಲ. ಇಂಥ ಸ್ಥಿತಿಯಲ್ಲಿ 
ಖಾದರಿಪೀರಾ ಅವರು ಬಸವಣ್ಣನವರ ಬಗ್ಗೆ ಸೂಕ್ಷ್ಮ ವಿವರಣೆಗಳೂಂದಿಗಿನ 
ಒಳನೋಟವನ್ನು ಹೊಂದಿದ ಪದರಚನೆ ಮಾಡಿದ್ದು ಇಂದಿನ ವಚನತಜ್ಞರನ್ನು 
ಕೂಡ ಬೆರಗುಗೊಳಿಸುವಂಥದ್ದಾಗಿದೆ. 


ಬಸವಣ್ಣ ಹುಟ್ಟಿದ ವಿಜಾಪುರದಲ್ಲೇ ಹುಟ್ಟಿದ ಪ್ರಖ್ಯಾತ ಸೂಫಿ ಸಂತರಾಗಿದ್ದ 
ಹಾಗೂ ತಮ್ಮ ಪತ್ನಿ ಸಯ್ಯದಾ ಬೀಬಿ ಜೈನಬ್‌ರವರ ಪೂರ್ವಜರಾಗಿದ್ದ ಖಾಜಾ 
ಅಮೀನುದ್ದೀನ ಆಲಾ (೧೫೯೭-೧೬೭೫) ಅವರ ಬಗ್ಗೆ ಖಾದರಿಪೀರಾ ಅವರು 


೨೦ * ಸೂಫಿ ಶರಣ ಗುರು ಖಾದರಿ ಪೀರಾ 


ಬರೆದದ್ದು ಶರಣ ಮತ್ತು ಸೂಫಿ ಬದುಕಿನಲ್ಲಿ ಯಾವುದೇ ಭೇದವಿಲ್ಲ ಎಂಬುದನ್ನು 
ಸೂಚಿಸುತ್ತದೆ. | 


“ಸದ್ಗುರು ಅಮೀನ್‌ ಆಲಾ ಭೇದ ತೊರೆದು ನೀನೇ ಮೌಲಾ। 
ಕರುಣಿಸಿ ನನ್ನ ಮ್ಯಾಲೆ ನೀನಾದಿ ನನ್ನ ಶೀಲಾ॥ 


ಅಜ್ಜಾನಿಗಳಿಗೆ ನೀನು ಜ್ಞಾನದಾನ ಮಾಡುವಾತ। 
ಧರ್ಮಜಾತಿಭೇದ ಅತೀತಾ ಖ್ವಾಜಾ ಅಮೀನ್‌ ಆಲಾ॥ 


ದೊರೆಗಳಿಗೆ ದೊರೆಯಾದಾತ ಬಡವರಿಗೆ ನೀ ವಿಧಾತ। 
ಸರ್ವರಲಿ ನೀನೆ ಪ್ರಾಣ ಆಖಾ ಅಮೀನ್‌ ಆಲಾ॥ 


ಪ್ರೀತಿ ಒಂದೇ ನಿನ್ನ ಮಾತ; ಸಿದ್ಧ ನಾಥರಿಗೆ ನೀ ನಾಥ! 
ಭೇದವಿಲ್ಲೊ ನಿನಗೆ ತಾತಾ ಮೌಲಾ ಅಮೀನ್‌ ಆಲಾ॥ 


ಶೂನ್ಯ ಮರ್ಮ ತಿಳಿಸಿದಾತ ಭಯ ಬಯಲು ಮಾಡುವಾತ! 
ಧ್ಯಾನ ಜಪತಪಿಲ್ಲದಂತೆ ಮಮಾ ಮೋಕ್ಷ ಅಮೀನ್‌ ಆಲಾ॥ 


ಶಿರಹಟ್ಟಿ ಫಕೀರಸ್ವಾಮಿಗಳು ಖಾಜಾ ಅಮೀನುದ್ದೀನ ಅವರ ಶಿಷ್ಕರಾಗಿದ್ದರು. 
ಫಕೀರಸ್ವಾಮಿಗಳು ಹುಟ್ಟಿದಾಗ ಖಾಜಾ ಅಮೀನರು ಇಟ್ಟ ಹೆಸರೇ ಭಾವೈಕ್ಯದ 
ಪ್ರತೀಕವಾದ ಫಕೀರಸ್ವಾಮಿ. ಈ ಹೆಸರಿನಲ್ಲಿ ಸೂಫಿ ಮತ್ತು ಶರಣ ತತ್ತ್ವದ 
ಸಂಗಮವಾಗಿದೆ. ಇದು ಅಮೀನರ ಕನಸಾಗಿತ್ತು 


ತಮ್ಮ ಪೂರ್ವಜ ಹಜರತ್‌ ಮಹಬೂಬೇ ಸುಬಹಾನಿ ಪೀರಾನೇ ಪೀರ 
ದಸ್ತಗೀರ ಅಬ್ದುಲ್‌: ಖಾದಿರ್‌ ಜೀಲಾನಿ, ಬಗದಾದಿ ಅವರ ತತ್ತ್ವಗಳ ಜೊತೆ 
ಬಸವಣ್ಣ ಮತ್ತು ಖಾಜಾ ಅಮೀನರ ತತ್ತ್ವಗಳನ್ನು ಒಂದಾಗಿಸಿ ಮಾನವ ಏಕತೆಯ 
ತತ್ತ್ವಪದಗಳನ್ನು ಬರೆದ ಖಾದರಿಪೀರಾ ಅವರು "ಈ ಧರ್ಮವ್ಯಾಕೊ ಮ 
ಜಾತಿಯಾಕೊ' ಎಂಬ ಪದ್ಯದಲ್ಲಿ ಮೊದಲು ಮಾನವನಾಗು ಎಂಬುದನ್ನು 


ಒತ್ತಿಹೇಳಿದ್ದಾ: ರೆ. 


“ಧ್ರ ಧರ್ಮವ್ಯಾಕೊ ಈ ಜಾತಿಯಾಕೊ। 
ಮೊದಲಿಗೆ ಮಾನವ ನೀನಾಗು ಸಾಕು॥ 


ಕರುಣೆಯೇ ನಿಜಧರ್ಮ ತಿಳಿದರೆ ಸಾಕು; ಪ್ರೀತಿಯೇ ನಿಜಪೂಜೆ ಈ 
ಭೇದವ್ಯಾಕೊ। | 
ಸೂಫಿ ಶರಣ ಗುರು ಖಾದರಿ ಪೀರಾ * ೨೧ 


ಸ್ನೇಹದಿ ನೀ ಸನಿಹ ಬರಲಿಲ್ಲವ್ಯಾಕೊ ಮೊದಲಿಗೆ ಮಾನವ ನೀನಾಗು 
ಸಾಕು॥ 


ತಿಳಿಯದೆ ಏನೇನು ನೀ ಮಾಡಿ ಕೆಟ್ಟಿ ದೇವರ ಹೆಸರೇಳಿ ನೀನೆ ತಿಂದಿಟ್ಟಿ 


ನಿರಾಕಾರ ನಿರಾಹಾರ; ಇಲ್ಲದವನಿಗ್ಯಾಕೊ, ಕಲ್ಲಿಗೆ ಎಡೆಮಾಡಿ 
ಕೆಡಿಸುವುದ್ಯಾಕೊ॥ 


ಮಾನವರೆಲ್ಲರೊಂದೆ ಎಂದ್ದೇಳುವುದ್ಯಾಕೊ; ನಾಲ್ಕು ವರ್ಣದ ಭೇದ ಬಿಡುನೀ 
ಸಾಕು! 

ಮಾನವನೇ ನಿಜಧರ್ಮ ತಿಳಿದರೆ ಸಾಕೊ; ಸತ್ಯವೇ ಶಿವರೂಪ 
ನೀನಾಗಬೇಕು॥ 


ಹಸಿದ ಹೊಟ್ಟಿಗೆ ಹಿಟ್ಟು ಕೊಡಲಿಲ್ಲವ್ಯಾಕೊ ಕಲ್ಲುದೇವರಿಗೆಂದು ಯಡೆ 
ಮಾಡುವದ್ಯಾಕೊ। 

ಬೇಡುವವನಿಗೆ ನೀಡು ಕೆಡಸುವುದ್ಕಾಕೊ; ಉಡುವ ತಿನ್ನುವ ವಸ್ತು ನೀ 
ಸುಡುವುದ್ಯಾಕೊ॥ 


ಈ ಗೊಳ್ಳು ಧರ್ಮ ಈ ಜೊಳ್ಳು ಜಾತಿ: ಪ್ರೀತಿ ತಿಳಿಯದೆ ನೀನು 


ಹೀ೦ಗ್ಯಾಕ ಸಾಯಿ! 
ಈ ಕ್ರೋಧವ್ಯಾಕೊ ಈ ಭೇದ ಸಾಕೊ; ಮೊದಲಿಗೆ ಮಾನವ ನೀನಾಗು 
ಸಾಕು॥ 


ಕೈಯೊಳಗಿನ ಗಂಟೆ ನೋಡಲಿಲ್ಲವ್ಯಾಕೊ; ಆರತಿ ಬೆಳಕಲ್ಲಿ ಶಿವ 


ಕಾಣಲಿಲ್ಯಾಕೊ। 

ನೀ ದೇವನಾಗಿರುವಿ ತಿಳಿದರೆ ಸಾಕೊ; ಕಣ್ಣು ಮುಚ್ಚಿ ಬೆಕ್ಕಿನಂತೆ ಹಾಲು 
ಕುಡಿಯುವುದ್ಯಾಕೊ॥ 

ಪುರ ಸಾಲಗುಂದದೊಳಗೆ ಕೂಡಲಿಲ್ಲವ್ಯಾಕೊ; ತಿಳಿದು ಮತ್ತಿದರೊಳಗೆ 
ಬೆರಿಲಿಲ್ಲವ್ಯಾಕೊ।| 

ಗುರುಪೀರ ಖಾದರಿಯ ದಯವೊಂದೇ ಸಾಕೊ; ಪ್ರೀತಿಯೆ ನಿಜಧರ್ಮ 
ತಿಳಿದೆಡುವೂದ್ಯಾಕೊ॥” 


ಮಾನವೀಯತೆ ಇಲ್ಲದ್ದು ಏನೇ ಇದ್ದರೂ ಅರ್ಥಹೀನ ಎಂಬ ಅವರ 


ದೃಢನಿಲವು ಸದಾಕಾಲ ಮಾನವರನ್ನು ಎಚ್ಚರಗೊಳಿಸುವಂಥದ್ದಾಗಿದೆ. 


9) ೪ 


ಸೂಫಿ ಶರಣ ಗುರು ಖಾದರಿ ಪೀರಾ 


ಮಾನವೀಯತೆಯ ಅಭಾವದಿಂದಾಗಿಯೇ ನಮಗೆ ಮಂದಿರ ಮಸೀದಿ ವಿವಾದಗಳು 
ದೊಡ್ಡದಾಗುತ್ತವೆ. ಅಂದಿನ ದಿನಗಳಲ್ಲೇ ಇಂಥ ಸಮಸೆ ಗಳ ಕುರಿತು 
“ಗುಡಿಗುಂಡಾರದ ಜಗಳವ್ಯಾಕೊ ಯಪ್ರ ಮಾನವಗೆ ಮಾನವನು P. ತಿಳಿಯಬೇಕು. 
ಎಲ್ಲರೊಳಗೆ ಜೀವಶಿವನಿರುವಾಗ ಗುಡಿಕಟ್ಟಿ ಅವನಿಗೆ ಬಂಧನವ್ಯಾಕೊ” ಎಂದು 
ಬುದ್ಧಿ ಹೇಳಿದ್ದಾರೆ. ಈ ಬುದ್ಧಿ ನಮಗೆಲ್ಲ ಬಂದಿದ್ದರೆ ರಾಮಜನ್ಮಭೂಮಿ ವಿವಾದದಲ್ಲಿ 
ಸಹಸ್ರಾರು ಜನರು ಪ್ರಾಣ ಕಳೆದುಕೊ೦ಡು ಕೋಟ್ಯಂತರ ರೂಪಾಯಿ ಆಸ್ತಿಪಾಸ್ತಿ 
ಹಾನಿಯಾಗುವ ಪ್ರಸ೦ಗ ಬರುತ್ತಿರಲಿಲ್ಲ. 


“ಇವನ ಎಲ್ಲೆಲ್ಲಿ ಹುಡುಕಿದೆನಲ್ಲ ಅವನು ನನ್ನೊಳಗೆ ತಾನಿದ್ದನಲ್ಲ। 
ಸುಮ್ಮಸುಮ್ಮನೆ ತಿರುಗಿ ಸತ್ತೆನಲ್ಲ; ನನ್ನ ಒಡೆಯನ ನಾ ತಿಳಿಯಲಿಲ್ಲ 
ಯವ್ವ ನನ್ನ ಗಂಡನ ನಾ ತಿಳಿಯಲಿಲ್ಲ॥ 


ಕಾಬಾ ಕಾಶಿಯೊಳಗೆ ಕಾಣಲಿಲ್ಲ; ವ್ಯರ್ಥ ಕಲ್ಲುಪೂಜೆ ಮಾಡಿ ಸತ್ತೆನ ಲ್ಲ 
ಭೇದ ನಾ ಮಾಡಿ ಮೋಸ ಹೋದೆನಲ್ಲ; ನನ್ನ ಪ್ರಿಯಕರನ ನಾ 
ತಿಳಿಯಲಿಲ್ಲ!” 


ದೇವರನ್ನು ಮಂದಿರ ಮಸೀದಿಗಳಲ್ಲಿ ಹುಡಕದೆ ನಮ್ಮೊಳಗೆ ಹುಡುಕಿದ್ದರೆ 
ಈ ಪರಿಸ್ಥಿತಿ ಬಂದೊದಗುತ್ತಿರಲಿಲ್ಲ. 

“ಈ ಸೃಷ್ಟಿಗೆ ನೀನೊಡೆಯನಂತ ಸೃಷ್ಟಿಕರ್ತನ ಪ್ರತಿರೂಪವಂತ। 

ಕಲ್ಲುದೇವರು ಹೆಂಗ ಹುಟ್ಕಾರಂತ ಇವರಪ್ಪ ಅಮ್ಮ ಯಾರಂತ! 

ಈ ದೇವರಿಗೆ ನೀ ದೇವರಂತ ನಿನ್ನ ಬಿಟ್ಟು ದೇವರಿಲ್ಲಂತ ಭಗವ೦ತ॥ 


ಎಂಬ ತೀಕ್ಷ್ಣ ಮಾತುಗಳಿಂದ ಖಾದರಿಪೀರಾ ಅವರು ನಮ್ಮನ್ನು 
ಜಾಗೃತಗೊಳಿಸುತ್ತಾರೆ. ಕಣ್ಣಿಗೆ ಕಾಣುವ ಎಲ್ಲ ದೇವರುಗಳನ್ನು ಮಾನವನೇ ಸೃಷ್ಟಿ 
ಮಾಡಿದ್ದಾನೆ. ಅವು ಕಾಲದ ತುಳಿತಕ್ಕೆ ಒಳಗಾಗುವ ದೇವರುಗಳು! ಆದರೆ ಆತ 
ತನೊ ಳಗಿನ « ಅಗಮ್ಯ ಅಗೋಚರ ಮತ್ತು ಅಪ್ರತಿಮನಾದ ದೇವರನ್ನು ಕಾಣುವ 
ಪ್ರಯತ ವನ್ನೇ ಮಾಡುತ್ತಿಲ್ಲ ಹೀಗಾಗಿ ಜಾತಿ ಧರ್ಮಗಳ ಹೆಸರಿನಲ್ಲಿ ಭೇದಭಾವ 
ಮಾಡುವುದರಲ್ಲೇ ಮಾನವ ಆಯುಷ್ಯವನ್ನು ಕಳೆದುಕೊಳ್ಳುತ್ತಾನೆ. 


“ಅಲ್ಲಾಕೇ ಬಂದೇ ತೊಗಲೆಲ್ಲ ಒಂದೆ; ಯೋಚಿಸು ನೀನ್ಯಾರು ಎಲ್ಲಿಂದ 
ಬಂದೆ. ನಿನ್ನ ನೀನು ತಿಳಿದುಕೊಂಡು ನಡಿಯಬೇಕು ಮುಂದೆ” ಎಂದು ಅವರು 
ಮುಸ್ಲಿಮರಿಗೆ ಹೇಳಿದರೆ, ಹಿಂದುಗಳಿಗೆ ಹೀಗೆ ಹೇಳುತ್ತಾರೆ : 


ಸೂಫಿ ಶರಣ ಗುರು ಖಾದರಿ ಪೀರಾ * ೨೩ 


“ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ನಾಲ್ಕರಿಂದ ವೇದ ಭದ್ರ 


೬ 


ಶೂದ್ರ ಸಣ್ಣ ವಸ್ತು ಎಂದು ತಿಳಿಯಬ್ಯಾಡೊ ನೀ ದರಿದ್ರ! 


A ಹಃ 


ತಿನ್ನುವ ಅನ್ನ ಶೂದ್ರ, ಕುಡಿಯುವ ನೀರು ಶೂದ್ರ 
ತಿಳಿದು ಹೇಳಿದವನು ಇದ್ರ ಕೇಳಿದವನು ಬಲು ಭದ) 


ಹನಿಯಾಗಿ ಇರು ನೀ ಇದ್ರ ಸಾಲಗುರದಿ ಬಲು ಭದ್ರ 
ಪಿಂಡ ಅಂಡದೊಳಗೆ ಸೇರಿ ಒಳಗಿನಿಂದ್ಯಬಂದ ಶೂದ್ರ” 
7 


ಈ ಎಲ್ಲ ತಾರತಮ್ಯಗಳು ದೇಹದಲ್ಲಿ”ಜೀವವಿರುವ ವರೆಗೆ ಮಾತ್ರ ಆ 
ಜೀವವೇ ಪರಮಾತ್ಮ ಆ ಪರಮಾತ್ಮ ನಮ್ಮಿಂದ ದೂರ ಹೋದ ಮೇಲೆ ನಾವು 
ಹೆಣವಾಗುವೆವು. “ಅವ ನಿನ್ನಲ್ಲಿರುವತನಕ ಆನ೦ದ ಸಿಗುವುದು ನಿನಗ. ಅವ 
ಬಿಟ್ಟು ಹೋದ ಮ್ಯಾಗ ಹೆಣವೆಂದು ಕರಿವರು ನಿನಗ” ಎಂದು 


ಖಾದರಿಪೀರಾ ಅವರು ಮಾನವದೇಹದ ನಶ್ಚರತೆಯ ಬಗ್ಗೆ ಹೇಳುತ್ತಾರೆ. 
ನಮ್ಮ ಎಲ್ಲ ಮೇಲುಕೀಳುಗಳು ದೇಹಕ್ಕೆ ಅಂಟಿಕೊಂಡು ಮನಸಿಗೆ ಕಿರಿಕಿರಿ ಮಾಡುತ್ತವೆ. 
ದೇಹವು ಐಹಿಕ ಸುಖವನ್ನು ಬಯಸುತ್ತದೆ. ಐಹಿಕ ಸುಖ ನೀಡುವ 
ವಸ್ತುಮೋಹದಿಂದಾಗಿ ವರ್ಗಗಳು ಮತ್ತು ವರ್ಣಗಳು ಸೃಷ್ಟಿಯಾಗಿವೆ. ಮಾನವ 
ಐಹಿಕ ಸುಖವನ್ನು ಮೀರಿ ಒಳನೋಟದ ಅರಿವನ್ನು ಪಡೆದು ಜೀವಪರವಾದಾಗ 
ಸಹಜವಾಗಿಯೇ ಸರ್ವರಿಗೂ ಸಮಾನವಾದ ಬದುಕನ್ನು ಬಯಸುತ್ತಾನೆ. ಹೀಗೆ 
ಮಾನವರು ಸರ್ವಸಮತ್ವದಿ೦ಂದ ಬದುಕಬೇಕೆನ್ನುವುದೇ ಖಾದರಿಪೀರಾ ಅವರ 
ಆಶಯವಾಗಿದೆ. 


“ಇರಬೇಕವ್ವಾ ಇರಬೇಕು ಗುರು ಎಲ್ಲರಿಗಿರಬೇಕು. 
ಜಾತಿಧರ್ಮಗಳಿಗತೀತನಾದ ಸದ್ಗುರು ನಮಗೆ! 


ಇರಬೇಕು ಇರಬೇಕು ಗುರು ಇರಬೇಕು” 
ಎಂದು ಅವರು ಇಂಥ ಸದುದ್ದೇಶದಿಂದಲೇ ಹೇಳಿದ್ದಾರೆ. 


“ನಮ್ಮ ದೇಶಕ್ಕೆ ಮತ್ತು ನಮ್ಮ ಜನಗಳಿಗೆಲ್ಲ ಸೌಖ್ಯವಾಗಿರುವಂಥ ಸುಬುದ್ಧಿ 
ಕೊಡು ಅಲ್ಲಾ; ಈಶ್ವರನು ನೀನಾಗಿ ರಕ್ಷಿಸು ನಮಗೆಲ್ಲಾ” 


ಎ೦ದು ಅವರು ಪ್ರಾರ್ಥಿಸಿದ್ದಾರೆ. ಅವರ ದೇಶಪ್ರೇಮ ಅನುಕರಣೀಯವಾಗಿದೆ. 
ಅವರು ಬದುಕಿದ್ದ ಕಾಲದಲ್ಲಿ ಭಾರತ ಎಂಬುದು ಅನೇಕ ದೇಶಗಳ ದೇಶವಾಗಿತ್ತು 


೨೪ * ಸೂಫಿ ಶರಣ ಗುರು ಖಾದರಿ ಪೀರಾ 


ಇಂದಿನ ಭಾರತದೇಶದ ಕಲ್ಪನೆ ಅಂದು ಇರಲಿಲ್ಲ. ಆದರೆ ಖಾದರಿಪೀರಾ ಅವರು 
ಭವ್ಯಭಾರತದ ಕನಸು ಕಂಡಿದ್ದರು. 


“ನಮಿಸುವೆ ಭಾರತಿ ತಾಯಿಗೆ ಸಿರಬಾಗಿ ತಲೆಬಾಗಿ ಮಮತೆಯ ಮೂರುತಿ 
ನೀನೆಂದ। | 
ಪುಣ್ಯ ಬೇಕು ಈ ಭೂಮಿಯಲು ಹುಟ್ಟಲು ಭಾಗ್ಯವಂತರು ನಾವೆಂದ॥” 


ಸೂಫಿಸಂತನ ಈ ದೇಶಪ್ರೇಮ ನಮಗೆಲ್ಲ ಮಾರ್ಗದರ್ಶಿಯಾಗಬೇಕಲ್ಲವೆ? 
ಅಷ್ಟೇ ಅಲ್ಲ ಮುಹಮ್ಮದ್‌ ಪೈಗಂಬರರು ಕೂಡ ಭಾರತದೇಶವನ್ನು ಪ್ರೀತಿಸಿದ್ದರು 
ಎಂಬುದನ್ನು ನಮ್ಮ ನೆನಪಿಗೆ ತರುತ್ತಾರೆ. 


“ಮಹ್ಮದ್‌ ಶರಣರು ಪ್ರೀತಿ ಮಾಡುವ ದಿಕ್ಕದು ಭಾರತ ದೇಶೆಂದ। 
ಅರಬ್‌ ದೇಶದಲ್ಲಿ ಹುಟ್ಟಿದೆ ಮನಸಿಲ್ಲಾ ನನ್ನ ಮನಸು ಭಾರತವೆಂದ! 
ಅಲೆನಬಿ ಅನ್ಸಾರಿಗಳೆಲ್ಲ ನೆಲೆಸಿದ ಈ ದೇಶ ಬಲು ಛಂದ॥” 


ಮುಹಮ್ಮದ್‌ ಪೈಗಂಬರರ ವಚನಗಳಾದ ಹದೀಸ್‌ನಲ್ಲಿ ಹಿಂದ್‌ (ಭಾರತ) 
ದೇಶದ ಬಗ್ಗೆ ಪ್ರಸ್ತಾಪವಿದೆ. ಹಿಂದ್‌ನಿಂದ ತಂಪುಗಾಳಿ ಬೀಸುತ್ತಿದೆ. ನಾನು ಹಿಂದ್‌ನಲ್ಲಿ 
ಇಲ್ಲ; ಹಿಂದ್‌ ನನ್ನೊಳಗೆ ಇದೆ ಎಂದು ಮುಂತಾಗಿ ಪೈಗಂಬರರು ಹೇಳಿದ 
ವಿಚಾರಗಳು ಹದೀಸ್‌ನಲ್ಲಿ ಇವೆ. ಈ ತಂಪುಗಾಳಿ ಶಾಂತಿತತ್ತ್ವದ ಪ್ರತೀಕವಾಗಿದೆ. 
ಉಪನಿಷತ್ತಿನ ಶಾಂತಿಮಂತ್ರಗಳು ಮತ್ತು ನಿರ್ಗುಣ ನಿರಾಕಾರ ಬ್ರಹ್ಮತತ್ವ್ವ ೧೫೦೦ 
ವರ್ಷಗಳಷ್ಟು ಹಿಂದೆಯೆ, ಅಂದರೆ ಪೈಗಂಬರರ ಜೀವಿತಾವಧಿಯಲ್ಲೇ ಅರಬ್‌ 
ದೇಶವನ್ನು ತಲುಪಿದ ಸಾಧ್ಯತೆಗಳಿವೆ. ಇಂಥ ಮಹತ್ವದ ಚಿ೦ತನೆಗಳನ್ನು ಖಾದರಿಪೀರಾ 
ಅವರು ನಮ್ಮ ಮುಂದೆ ಇಟ್ಟು ಎಶ್ವಬಂಧುತ್ತದಲ್ಲಿ ಭಾರತದೇಶದ ಮಹತ್ವವನ್ನು 
೧೯ನೇ ಶತಮಾನದಲ್ಲೇ ಸಾರಿದ್ದಾರೆ. 


ಸುಳ್ಳುದೇವರುಗಳೆಲ್ಲ ನಾಶವಾಗಿ "ಒಬ್ಬನೇ ದೇವರು, ಒಂದೇ ವಿಶ್ವ ಒಂದೇ 
ಮಾನವ ಕುಲ' ಎಂದು ಮಾನವರು ನಂಬುವುದರ ಮೂಲಕ ಎಲ್ಲ 
ಅಡ್ಡಗೋಡೆಗಳನ್ನು ಕೆಡವುತ್ತ ಒಂದಾಗುವ ಕಾಲ ಬರುತ್ತದೆ ಎಂಬುದರಲ್ಲಿ ಅವರಿಗೆ 
ನಂಬಿಕೆ ಇದೆ. ಸಾಲಗುಂದಾದಂಥ ಹಳ್ಳಿಯ ಮೂಲೆಯೊಂದರಲ್ಲಿ ಕುಳಿತಿದ್ದ 
ಅವರು, ಕೈಗಾರಿಕೀಕರಣದಿ೦ದಾಗಿ ಜಗತ್ತಿನ ರೂಪು ಬದಲಾಗುತ್ತಿರುವುದನ್ನು 
ಮಾಧ್ಯಮದ ಸಹಾಯವಿಲ್ಲದೆ ಅರ್ಥೈಸಿಕೊಂಡಿದ್ದಾರೆ. ಟಿ.ವಿ. ಜನಕ ಲೋಗಿ 
ಬಿಯಾರ್ಡ್‌ ಹುಟ್ಟುವ ಮೊದಲೇ ಟಿ.ವಿ. ಬರುವ ಬಗ್ಗೆ ಅವರು ನಿಖರವಾಗಿ 
ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಹಾಯದಿಂದ ಸೃಷ್ಟಿಯಾಗುತ್ತಿರುವ 


ಸೂಫಿ ಶರಣ ಗುರು ಖಾದರಿ ಪೀರಾ * ೨೫ 


ಹೊಸ ಕಾಲದ ಬಗ್ಗೆ ಮುನ್ಸೂಚನೆ ನೀಡಿದ್ದಾರೆ. ದೇವರು ಧರ್ಮಗಳ ಕುರಿತ 
ಆಚಾರ ವಿಚಾರಗಳಲ್ಲಿ, ಜಾತಿ ಮತ್ತು ವರ್ಗಗಳಲ್ಲಿ, ಆಹಾರ ಧಾನ್ಯಗಳ ಉತ್ಪಾದನಾ 
ಮತ್ತು ಸಂಸ್ಕರಣಾ ವ್ಯವಸ್ಥೆಯಲ್ಲಿ, ಹೆಣ್ಣು ಗಂಡಿನ ಸಂಬ೦ಧಗಳಲ್ಲ ಅಗಾಧ 
ಬದಲಾವಣೆಗಳಾಗುವ ಬಗ್ಗೆ ಅವರು ತರ್ಕಬದ್ಧವಾದ ಭವಿಷ್ಯ ನುಡಿದಿದ್ದಾರೆ. ಈ 
ಹಿನ್ನೆಲೆಯಲ್ಲಿ "ಕಾಲ ಬಲುಬೇಗ ಬರುತೈತೆ' ಎಂದು ಬರೆದ ತತ್ತ್ವಪದವಿದು. 


“ಕಾಲ ಬಲುಬೇಗ ಬರತೈತೆ ಈ ದೇವರೆಲ್ಲ ನಾಶವಾಗುವ ಕಾಲ! 
ಬಲುಬೇಗ ಬರತೈತೆ॥ | 


ಗೊತ್ತಿಲ್ಲದೆ ಗಳಿಸಿದ ಆಸ್ತಿ ಬಡವರ ಪಾಲಾಗುವ ಕಾಲ 
ಜಾತಿಭೇದಗಳು ನಾಶವಾಗಲು ದ್ವೇಷವಿಲ್ಲದೆ ಬದುಕುವ ಕಾಲ॥ 


ಮಠದಲ್ಲಿಯ ಘಟದ ದೇವರಿಗೆ ಹಟದಿಂದ ಕಡಿಯುವ ಕಾಲ। 
ಹೊಗಳುತಿದ್ದ ನಾಯಿಗಳೆಲ್ಲ ಹಡಪತ್ತಿ ಅವು ಸಾಯುವ ಕಾಲ॥ 


ಹೆಚ್ಚಿನ ಬೆಳೆಯನು ತಂತ್ರಜ್ಞಾನದಿ ಯಂತ್ರದಿಂದ ಬೆಳೆಯುವ ಕಾಲ। 
ಧಾನ್ಯ ರಸವನು ಮಾನ್ಯ ಮಾಡಿಸಿ ಗುಳಿಗೆ ಮಾಡಿ ನುಂಗಿ ಬದುಕುವ ಕಾಲ। 


ಗಂಡು ಹೆಣ್ಣುಗಳ ಭೇದ ಅಳಿಯುವುದು; ಹೆಣ್ಣು ತನ್ನ ತಾ। 
ತಿಳಿದು ಬಾಳುವುದು; ಕೃತಕ ಗರ್ಭಧಾರಣದಿ೦ದ ಮಕ್ಕಳು ಜನ್ಮಪಡೆಯುವ 
ಕಾಲ॥ 


ದೇವರಿಂದ ಆಗದ ಕೆಲಸಕೆ ಮಾನವ ಸಾಧಿಸಿ ತೋರುವ ಕಾಲ! 
ಒಂದೆ ಕ್ಷಣದಿ ನಿರ್ಜೀವ ಲೋಹದಿ ಅಲ್ಲೆ ವಸ್ತು ಇಲ್ಲಿ ಕಾಣುವ ಕಾಲ॥ 


ಬಡವರು ಶ್ರೀಮಂತರಾಗುವರು, ಶ್ರೀಮಂತರು ಬಡವರಾಗುವರು। 

ಕಷ್ಟ ಪಟ್ಟವರು ಸುಖ ಭೋಗಿಸುವ ಸತ್ಯವೆಂಬ ನಿತ್ಯದ ಕಾಲ॥ 

ಉತ್ತರದಿಂ ನಾಶವಾಗುವರು ದಕ್ಷಿಣದಿಂ ರಾಜ್ಯವಾಳುವರು। 

ಚಪಲ ಮೋಸ ವಂಚನೆಯಲ್ಲ ಹಾಳಾಗಿ ಹಲ್‌ ಕಿಸಿಯುವ ಕಾಲ॥ 

ಸತ್ಯ ಮಿಥ್ಯಕೆ ಜಗಳಾಗುವುದು ಮಿಥ್ಯ ನಿತ್ಯ 

ನಾಶ ಆಗುವುದು ಸತ್ಯಗುರು ಖಾದರಿ ಪೀರನು। 

ಹೇಳಿದ ಸತ್ಯ ನೋಡುವ ಕಾಲ॥ 

ಇಂಥ ಬದಲಾವಣೆಗಳೊಳಗಿನ ವೈರುಧ್ಯಗಳನ್ನೂ ಅವರು ಗುರುತಿಸಿದ್ದಾರೆ. 
೧೫೦ ವರ್ಷಗಳಿಗೂ ಹಿಂದೆಯೆ ಪ್ರಜಾಪ್ರಭುತ್ವದಲ್ಲಿನ ಸಮಸ್ಯೆಗಳನ್ನು ಗುರುತಿಸಿದ್ದಾರೆ. 


೨೬ * ಸೂಫಿ ಶರಣ ಗುರು ಖಾದರಿ ಪೀರಾ 


“ಪ್ರಜೆಗಳೆಲ್ಲ ಪ್ರಭುಗಳು ಎಂದು ಹೇಳುವರು ಜನರಲ್ಲಿ 
ಸುಳ್ಳು ಮೋಸ ವಂಚನೆ ಮಾಡಿ ಪ್ರಭುಗಳು ಆಗುವರು ಇಲ್ಲಿ॥ 


ಸತ್ಯವೆಂಬಾ ಬಡತನದಲ್ಲಿ ಸುಳ್ಳಿಗೆ ಶ್ರೀಮಂತಿಕೆಯಿಲ್ಲಿ। 
ನೂರಾರು ಮನೆಗಳು ಮುರಿದು ಧರ್ಮಛತ್ರ ಕಟ್ಟುವರಲ್ಲಿ॥” 


ಎಂದು ಅವರು ಹೇಳುವಲ್ಲಿ ಇಂದಿನ ಭ್ರಷ್ಟಸಮಾಜದ ಬೇರುಗಳಿವೆ. ಎಷ್ಟೊಂದು 
ತರ್ಕಬದ್ಧ ಮುಂದಾಲೋಚನೆಯ ವಿಶಿಷ್ಟ ಸೂಫಿ ಈ ಖಾದರಿಪೀರಾ ಎಂಬುದು 
ಅವರ ತತ್ತ್ವಪದಗಳ ಓದುಗರಿಗೆ ಅನಿಸದೆ ಇರದು. 


“ಉಳಿಯದೊ ಯಪ್ಪಾ ಈ ದೇಶ ಹಿಂಗಾದರೆ ದಿವಸಾ! 
ಜಾತಿಯ ಜಗಳವೆದ್ದು ಬಿದ್ದಾರೊ ತಾವೆ ಎದ್ದು ದಿವಸಾ। 
ನ್ಯಾಯಾದ ಮೂಲ ಈ ಖೋಡಿ ಜಗಳ॥” 


ಹೀಗೆ ಅವರು ಜನಸಮುದಾಯಗಳ ಮಧ್ಯದ ವೈರುಧ್ಯಗಳು ದೇಶದ 
ಏಕತೆಗೆ ಹೇಗೆ ಕಂಟಕವಾಗುತ್ತವೆ ಎಂಬುದನ್ನು ತಿಳಿಸಿಹೇಳಿದ್ದಾರೆ. ಜಾತಿ ಧರ್ಮಗಳ 
ಮಧ್ಯದ ವೈರುಧ್ಯ ಹೆಚ್ಚಾದಂತೆಲ್ಲ ಪರಿಸ್ಥಿತಿ ಉಲ್ಬಣಗೊ೦ಡು ಇಂದು ದೇಶ 
ಭಯೋತ್ಪಾದಕರ ಮತ್ತು ಕೋಮುಗಲಭೆಕೋರರ ಸ್ಥಾನವಾಗಿದೆ. ಈ ದೇಶ 
ದುರ್ದಿನಗಳನ್ನು ಕಾಣಬಾರದು ಎಂಬುದು ಅವರ ಕಳಕಳಿಯಾಗಿತ್ತು. ಸೌಹಾರ್ದ 
ಬದುಕಿನಿಂದ ಮಾತ್ರ ಈ ದುರಂತವನ್ನು ತಪ್ಪಿಸಲು ಸಾಧ್ಯ ಎಂಬುದು ತಮ್ಮ 
ಬಹುಪಾಲು ತತ್ತ್ವಪದಗಳಲ್ಲಿ ಸೂಚಿಸಿದ್ದಾರೆ. 


“ಎಲ್ಲಾ ನೀನೇ ಮಾಡಿ ಅವನ ಹೆಸರು ಹೇಳಬೇಕು ಪುಣ್ಯವಂತನವನು! 
ಅವನೇ ನಾನೆಂದು ಹೇಳಿದ ಮನಸೂರಗೆ ಗಲ್ಲಿಗೇರಿಸಿಲ್ಲೇನು? 
ಬ್ಯಾಡೆಂದು ಹೇಳಲಿಲ್ಲ ಕಾರಣೇನು?” 


ಸೂಫಿಸ೦ತ ಮನಸೂರ್‌ "ನಾನೇ ಸತ್ಯ' ಎಂದು ಹೇಳಿದ್ದಕ್ಕೆ ದೈವನಿಂದನೆಯ 
ಆರೋಪ ಹೊರಿಸಿ ಗಲ್ಲಿಗೇರಿಸಲಾಯಿತು. ಸಮಾಜ ಅದನ್ನು ಎರೋಧಿಸಲಿಲ್ಲ. 
ಮನುಷ್ಯರು ತಮ್ಮೊಳಗಿನ ಶಕ್ತಿಸಾಮರ್ಥ್ಯದಿಂದ ಎಲ್ಲವನೂ ಸಾಧಿಸುತ್ತಾರೆ. ಆದರೆ 
ಅದೆಲ್ಲದಕ್ಕೆ ತಮ್ಮೊಳಗಿನ ದೇವರೇ ಕಾರಣ ಎಂದು ತಿಳಿಯದೆ ಇಲ್ಲದ ದೇವರ 
ಹೆಸರು ಹೇಳುತ್ತಾರೆ ಎಂದು ಖಾದರಿಪೀರಾ ಬೇಸರ ವ್ಯಕ್ತಪಡಿಸುತ್ತಾರೆ. 


ಎಂ 


“ದೇವರ ಹೆಸರೇಳಿ ನೀನು ಮಾಡಬ್ಕಾಡೊ ಕದನ। 
ಭೇದ ಅಳೆದು ಪ್ರೀತಿ ಮಾಡಿದರೆ ನೀನೇ ದೇವರು ಗೊತ್ತಿಲ್ಲೇನಾ। 
ಯೋಚಿಸಿ ನೋಡಪ್ಪಾ ನೀನಾ; ಬಿಡು ನಿನ್ನ ಕೆಟ್ಟ ಗುಣಾ” 


ಸೂಫಿ ಶರಣ ಗುರು ಖಾದರಿ ಪೀರಾ * ೨೭ 


ನಮ್ಮ ದೇಶದ ದುರಂತವೆಂದರೆ ಮಾನವರು ತಮ್ಮ ದೇವರು ಮತ್ತು 
ಧರ್ಮದ ಹೆಸರಿನಲ್ಲೇ ಗಲಭೆಗಳನ್ನು ಸೃಷ್ಟಿಸುತ್ತಾರೆ. ಆದರೆ ಭೇದ ಅಳಿಸಿ ಪ್ರೀತಿ 
ಭಾವದ ಮೂಲಕ ತಾವೇ ದೇವರಾಗಬೇಕೆಂಬ ತೀವ್ರತೆಯನ್ನು ಅವರು 
ಹೊಂದಿರುವುದಿಲ್ಲ. ಅಂದರೆ ತಮ್ಮೊಳಗಿನ ಸದ್ಭಾವನೆಗಳ ಜೊತೆ ಬದುಕುವುದನ್ನು 
ಅವರು ಕಲಿಯಲು ಪ್ರಯತ್ನ ಮಾಡುವುದಿಲ್ಲ. ಇದೇ ಎಲ್ಲ ಭೇದಭಾವಗಳ ಮತ್ತು 
ಶೋಷಣೆಯ ಮೂಲವಾಗಿದೆ. ಈ ನೋವು ಖಾದರಿಪೀರಾ ಅವರಿಗೆ ಕಾಡುತ್ತಲೇ 
ಇದೆ. ಸತ್ಯ ಹೇಳಿದ ಹುತಾತ್ಮ ಸೂಫಿಸಂತ ಮನಸೂರರನ್ನು ಅವರು ಅನೇಕ ಕಡೆ 
ನೆನಪಿಸಿಕೊಳ್ಳುತ್ತಾರೆ. “ಸತ್ಯ ಹೇಳಿದವರಿಲ್ಲಿ ಉಳೀಲಿಲ್ಲ ಮನಸೂರ್‌ಗ 
ಗಲ್ಲಿಗೇರಿಸ್ಕಾರಲ್ಲ' ಎಂದು ದುಃಖಪಡುತ್ತಾರೆ. 


ಯಾವುದೇ ಧರ್ಮ ತನ್ನತನವನ್ನು ಉಳಿಸಿಕೊಳ್ಳಬೇಕಾದರೆ ಅದು ಅಹಿಂಸೆ, 
ಸಮಾನತೆ ಮತ್ತು ಶಾಂತಿಯ ಮೇಲೆ ನಿಂತಿರಬೇಕಾಗಿರುತ್ತದೆ. ವಿಶ್ವಶಾಂತಿ ಮತ್ತು 
ಸತ್ಯದರ್ಶನಕ್ಕೆ ಇವೇ ಮೂಲವಾಗಿರುತ್ತವೆ. ಹಿಂಸೆಯನ್ನು ಮುಂದಿಟ್ಟುಕೊಟ್ಟು 
ಯಾವುದೇ ಧರ್ಮ ಸತ್ಯದರ್ಶನ ಮಾಡಿಸಲಾರದು. ಮಾನವ ಅಹಿಂಸೆಯನ್ನು 
ಪಾಲಿಸಬೇಕು. ಅಹಿಂಸೆಯು ಆತ್ಮಸಾಕ್ಷಾತ್ಕಾರದೆಡೆಗೆ ಒಯ್ಯುತ್ತದೆ. 
ಆತ್ಮಸಾಕ್ಷಾತ್ಕಾರದಿ೦ದ ಶಾಂತಿ ಲಭಿಸುತ್ತದೆ. ಈ ಒಳಗಿನ ಶಾ೦ತಿಯೇ ಎಶ್ವಶಾಂತಿಗೆ 
ಮೂಲಾಧಾರವಾಗುತ್ತದೆ. ಆ ಮೂಲಕ ಸಮಾನತೆಯಿಂದ ಕೂಡಿದ ವಿಶ್ವಬ್ರಾತೃತ್ವ 
ಶಾಶ್ಚತವಾಗುತ್ತದೆ. ಇಂಥ ವಾತಾವರಣದಲ್ಲಿ ಮಾನವರೇ ದೇವರಾಗುತ್ತಾರೆ. ಹೀಗೆ 
ಮಾನವರನ್ನು ಉದ್ಧರಿಸುವುದು ಧರ್ಮದ ಕಾರ್ಯವಾಗಿದೆ. 


ಹಿಂಸೆ ಎಂಬುದು ಧರ್ಮಕ್ಕೆ ಅಂಟಿದ ಕಳಂಕ. ಅದು ಧರ್ಮನಿಂದನೆಯ 
ಆರೋಪದ ಮೇಲೆ ನಡೆಯಬಹುದು. ಧರ್ಮಯುದ್ದದ ನೆಪದಲ್ಲಿ ನಡೆಯಬಹುದು. 
ಧರ್ಮರಕ್ಷಣೆಯ ನೆಪದಲ್ಲಿ ನಡೆಯಬಹುದು. ಈ ಹಿ೦ಸಾ ಪ್ರವೃತ್ತಿ ಕೊನೆಯಲ್ಲಿ 
ಕೋಮುಹಿಂಸೆ ಮತ್ತು ಭಯೋತ್ಪಾದನೆಯಲ್ಲಿ ಕೊನೆಗೊಳ್ಳುವುದು. ಆದ್ದರಿಂದ 
ಧರ್ಮದ ಹೃದಯವನ್ನು ಅರಿಯುವುದು ಅವಶ್ಯವಾಗಿದೆ. ಆ ಹೃದಯವಂತಿಕೆಯ 
ಆಧಾರದ ಮೇಲೆ ಧರ್ಮದ ಬುದ್ಧಿಯ ಮಹತ್ವವನ್ನು ತಿಳಿದುಕೊಳ್ಳಬೇಕಿದೆ. ಆದರೆ 
ಮೂಲಭೂತವಾದಿಗಳು ತಮ್ಮ ಧರ್ಮದ ಭುಜಭಲವನ್ನು ಮಾತ್ರ ನೋಡಲು 
ಬಯಸುತ್ತಾರೆ. ಹೀಗಾಗಿ ಅವರಿಗೆ ಅವರ ಧರ್ಮಗ್ರಂಥಗಳ ಅಂತರಾಳ ಗೊತ್ತೇ 
ಆಗುವುದಿಲ್ಲ. ಜಗತ್ತಿನ ದೇವರುಗಳಿಗೆ ಇಟ್ಟ ಹೆಸರುಗಳೆಲ್ಲ ಮನುಷ್ಯರು ಇಟ್ಟ 
ಹೆಸರುಗಳೇ ಆಗಿವೆ. ದೇವರು ಅಖಂಡ ಪ್ರೇಮಸ್ಪರೂಪದಲ್ಲಿ ಮಾತ್ರ ಇರುತ್ತಾನೆ. 
ಅಲ್ಲಿ ಹಿಂಸೆ, ಅನ್ಯಾಯ, ಶೋಷಣೆ, ಅಸಮಾನತೆ ಮತ್ತು ಗುಲಾಮಗಿರಿಗೆ 
ಅವಕಾಶವಿಲ್ಲ. 


೨೮ * ಸೂಫಿ ಶರಣ ಗುರು ಖಾದರಿ ಪೀರಾ 


ಒಬ್ಬ ಗುರು ತನ್ನ ಕಿರಿಯ ಶಿಷ್ಯನಿಗೆ “ಕುದುರೆಗೆ ನೀರು ತೋರಿಸಿಕೊಂಡು 
ಬಾ' ಎಂದು ಹೇಳುತ್ತಾನೆ. ಆತ ಕುದುರೆಯನ್ನು ನದಿ ದಂಡೆಗೆ ಒಯ್ದು ಕುದುರೆಗೆ 
ನೀರು ಕುಡಿಯಲು ಅವಕಾಶ ಕಲ್ಪಿಸದೆ ಬರಿ ತೋರಿಸಿಕೊಂಡು ಬರುತ್ತಾನೆ. 
ಇದನ್ನು ಅರಿತ ಗುರು ತನ್ನ ಹಿರಿಯ ಶಿಷ್ಯನನ್ನು ಕರೆದು "ಕುದುರೆಗೆ ನೀರು 
ತೋರಿಸಿಕೊಂಡು ಬಾ' ಟೆ ಹೇಳುತ್ತಾನೆ. ಆ ಹಿರಿಯ ಶಿಷ್ಯ ಕುದುರೆಯನ್ನು 
ನದಿ ದಂಡೆಗೆ ಒಯ್ದು ಬಿಡುತ್ತಾನೆ. ಆಗ ಕುದುರ ನೀರು ಕುಡಿಯುತ್ತದೆ. ಕುದುರೆಯು 
ಎಮ್ಮೆಯ ಹಾಗೆ ಅಲ್ಲ. ಅದು ನೀರು ಕಂಡಲ್ಲಿ ಮುಳುಗುವುದಿಲ್ಲ. ನೀರಡಿಕೆಯಾದಾಗ 
ಮಾತ್ರ ನೀರಿನ ಬಳಿ ಹೋಗುತ್ತದೆ. ಕುದುರೆಗೆ ನೀರು ಕುಡಿಯಲು ಕೂಡ 
ಒತ್ತಾಯಿಸಬಾರದು. ನೀರು ತೋರಿಸಬೇಕು ಅಪ್ಪೆ. ಅಂದರೆ ಅದಕ್ಕೆ ನೀರಿನ ಬಳಿ 
ಬಿಡಬೇಕು. ಅದು ಕುಡಿಯಬಹುದು ಅಥವಾ ಬಿಡಬಹುದು. ಒತ್ತಾಯವಿಲ್ಲ. 


ಕಿರಿಯ ಶಿಷ್ಯ ಗುರುವಿನ ಮಾತನ್ನು ಅರ್ಥಮಾಡಿಕೊಂಡಂತೆ 

ಮೂಲಭೂತವಾದಿಗಳು ಧರ್ಮಗ್ರಂಥಗಳನ್ನು ಅರ್ಥೈಸುತ್ತಾರೆ. ಆದರೆ ಸೂಫಿಗಳು, 
ಶರಣರು, ಸ೦ತರು, ದಾಸರು ಮತ್ತು ತತ್ತ್ವಪದಕಾರರು ಹಿರಿಯ ಶಿಷ್ಯ ಗುರುವಿನ 
ಮಾತನ್ನು ಅರ್ಥಮಾಡಿಕೊಂಡಂತೆ ಧರ್ಮದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. 
ಹೀಗೆ ಎಲ್ಲ ಸೂಫಿಗಳ ಹಾಗೆ ಖಾದರಿಪೀರಾ ef ಪವಿತ್ರ ಕುರಾನ್‌ ಅನ್ನು 
ಅರ್ಥ ಮಾಡಿಕೊಂಡರು. ತುಳಿತಕ್ಕೊಳಗಾದವರು ಮತ್ತು ಅಪಮಾನಕ್ಕೆ ಜ್‌ 
ಈ ಜಗತ್ತನ್ನು ಆಳಬೇಕೆಂದು ಕುರಾನ್‌ ಬಯಸುತ್ತದೆ. ಈ ಕುರಾನ್‌ 
ಆಶಯಗಳೊಂದಿಗೆ ಸಾಲಗುಂದಾದಲ್ಲಿ ಬದುಕಿದ ಖಾದರಿಪೀರಾ ಅವರು ಶರಣರ 
ಮಾರ್ಗದಲ್ಲಿ ನಡೆಯುತ್ತ ಜನರಿಗೆ ಹೊಸ ಬದುಕಿನ ಬೆಳಕನ್ನು ನೀಡಿದ್ದು ಒಂದು 
ಅಪೂರ್ವ ಸಾಧನೆಯಾಗಿದೆ. ಅಂತೆಯೆ ಅವರು ಮೇಲೆ ತಿಳಿಸಿದ ಕಿರಿಯ 
ಶಿಷ್ಯನಂತಿರುವ ಮುಲ್ಲಾ ಮೌಲಾನರನ್ನು ಪ್ರಶ್ನಿಸುತ್ತಾರೆ. 

“ನಿನ್ನ ನೀನು ತಿಳಿಯೋ ಮುಲ್ಲಾ, ದಯವಿಲ್ಲದೆ ಧರ್ಮವಿಲ್ಲ | 

ನಲ್ಲನ ನೀ ಎಂದು ನೋಡಲಿಲ್ಲ, ಬರೆ ಕೂಗಿದೋ ಮುಲ್ಲಾ | 

ನೋಡಿ ನಿನಗೆ ನಗುತಾನ ಅಲ್ಲಾ, ನೀ ನೋಡಲಿಲ್ಲ ॥” 


ಎಂದು ಹೇಳುವ ಮೂಲಕ ಅವರು ಮುಸ್ಲಿಂ ಮೂಲಭೂತವಾದಿಗಳನ್ನು ಎದುರು 
ಹಾಕಿಕೊಳ್ಳುತ್ತಾರೆ. ದೇವರಲ್ಲಿ ಅಚಲವಾದ ನಂಬಿಕೆ ಇರುವ ಅವರು ಆತನನ್ನು 
ಮನುಷ್ಯನ ಒಳಗೇ ಕಾಣಲು ಲೋಕಕ್ಕೆ ತಿಳಿಸುತ್ತಾರೆ. ಸೂಫಿಗಳಿಂದ ೮ನೆಯ 
ಶತಮಾನದಲ್ಲಿ ಆರಂಭವಾದ ಈ ಕ್ರಮ ಶರಣರಲ್ಲಿ ಅಂತಿಮ ಘಟ್ಟವನ್ನು ತಲುಪಿದೆ. 
ಇವೆರಡೂ ತತ್ತ ಗಳ ಸಂಗಮವಾಗಿರುವುದರಿಂದಲೇ ಖಾದರಿಪೀರಾ ಅವರಿಗೆ 
ಇಂಥ ಪ್ರಖರ ತಾತ್ತ್ವಿಕ ವೈಚಾರಿಕತೆಯನ್ನು ವ್ಯಕ್ತಪಡಿಸಲು ಸಾಧ್ಯವಾಗಿದೆ. 

| ಸೂಫಿ ಶರಣ ಗುರು ಖಾದರಿ ಪೀರಾ * ೨೯ 


“ಅಲ್ಲಾ ನೀನೆಲ್ಲಾ ಸೃಷ್ಟಿ ಮಾಡಿದ್ಯೋ ನಮಗೆಲ್ಲಾ | 
ನಮ್ಮೊಳಗೆಲ್ಲಾ ನೀನೇ ಇರಲು ಹೇಗೆ ಹೇಳಲಿ ನೀನಿಲ್ಲಾ | 


ನಿನ್ನ ಹೆಸರಿಲೆ ಧರ್ಮವ ರಚಿಸಿ ಭೇದ ಮಾಡುವ ಜನರೆಲ್ಲಾ। 
ಭೇದ ಮಾಡುತಾ ಭವಿಗಳಾಗಿ ಅವು ತಿರುಗಿ ತಿರುಗಿ ಸಾಯುವರೆಲ್ಲಾಃ'' 


ಎ೦ದು ಅವರು ಧರ್ಮಗಳ ಹೆಸರಲ್ಲಿ ಭೇದ ಸೃಷ್ಟಿಸುವ ಜನರ ಬಗ್ಗೆ ಖೇದ 
ವ್ಯಕ್ತಪಡಿಸುತ್ತಾರೆ. ಶರಣರ ಹಾಗೆ ಸ್ವರ್ಗ ನರಕಗಳನ್ನು ತಿರಸ್ಕರಿಸುತ್ತ “ಸ್ಪರ್ಗ 
ನರ್ಕದ ಆಸೆಯ ಭಯದಲ್ಲಿ ಎಲ್ಲರೂ ಮುಳುಗ್ಯಾರ. ಸ್ಪರ್ಗ ಎಲ್ಲೈತೆ ನರ್ಕ. 
ಎಲ್ಲೈತೆ ಹೇಳದೆ ಸಾಯ್ತಾರ ಯಪ್ಪ'' ಎಂದು ಅವರು ಹೇಳುತ್ತಾರೆ. 


“ಮಸೀದಿ ಎಂಬುದು ಹಾಳಾದ ಜಾಗ ಅದರ ಗೊಡವಿ ನಿನಗ್ಯಾಕಂತೆ | 
ಮಾನವನಿಗೆ ಮಾನವ ತಾ ತಿಳಿದರೆ ಎಲ್ಲ ನಿನ್ನೊಳಗಡಗೈತಂತೆ ॥” 


ಎಂದು ಹೇಳಲು ಕೂಡ ಅವರು ಹಿಂಜರಿಯುವುದಿಲ್ಲ. ದೇವರು 
ಮಸೀದಿಯಲ್ಲಿ ಇಲ್ಲ ಆತ, ನಮ್ಮೊಳಗೇ ಇದ್ದಾನೆ. ಆತನ ಜೊತೆಗೇ ಇದ್ದು ಪ್ರತಿಯೊಬ್ಬ 
ಮಾನವ ವಿಶ್ವಮಾನವ ಆಗುವ ಮೂಲಕ ದೇವರೇ ಆಗಬೇಕು ಎ೦ಬುದು ಅವರ 
ಆಶಯವಾಗಿದೆ. ದೇಹವೆಂಬ ಮಸೀದಿಯನ್ನು ಬಿಟ್ಟು, ದೇವರನ್ನು ಹುಡುಕುವಾಗ 
ಮಸೀದಿ ಎಂಬುದು ನಿರರ್ಥಕವಾಗುತ್ತದೆ ಎಂಬುದು ಅವರ ಹೇಳಿದ್ದರ 
ತಾತ್ತರ್ಯವಾಗುತ್ತದೆ. "ಸೂಫಿಗಳ ಮತ್ತು ಶರಣರ ದೃಷ್ಟಿಕೋನದ ಧರ್ಮವೇ 
ಸತ್ಯ' ಎಂಬುದು ಅವರಿಗೆ ಮನವರಿಕೆಯಾಗಿದೆ. 


“ಯಾಕ ಬೇಕು ನಮಗೆ ಇಂಥ ಸ್ವಾರ್ಥದಿ೦ದ ಕೂಡಿದ ಧರ್ಮ । 
ಪಶು ನಾಯಿ ಹಂದಿಗಿಂತ ಕೀಳಾದ ಶೂದ್ರ ಧರ್ಮ । 
ನಾಲ್ಕು ವರ್ಣದ ವಿರುದ್ದ ಹುಟ್ಟಿ ಬಂತು ಸತ್ಯ ಬಸವಧರ್ಮ |” 


ಜನರು ಕೀಳಾಗಿರುವುದಿಲ್ಲ. ಆದರೆ ಜನರನ್ನು ಕೀಳು ಮಾಡುವ ಧರ್ಮಗಳು 
ನಾಯಿ ಹಂದಿಗಳಿಗಿಂತಲೂ ಕೀಳಾಗಿರುತ್ತವೆ. ಇಂಥ ಕೀಳುವರ್ಣವ್ಯವಸ್ಥೆಯನ್ನು 
ಹೊಂದಿರುವ ಧರ್ಮದ ಎರುದ್ಧ ಸತ್ಯ ಬಸವಧರ್ಮ ಹುಟ್ಟಿಬ೦ದಿತು ಎಂದು 
ಅವರು ಹೆಮ್ಮೆಯಿಂದ ಹೇಳುತ್ತಾರೆ. ಯಾವ ಪಂಚಮರನ್ನು ಮತ್ತು ಶೂದ್ರರನ್ನು 
ವರ್ಣವ್ಯವಸ್ಥೆಯ ಧರ್ಮ ಕೀಳಾಗಿ ಕಂಡಿತೋ ಅಂಥವರನ್ನು ಒಂದುಗೂಡಿಸಿದ 
ಬಸವಣ್ಣನವರು ಸತ್ಯಧರ್ಮವನ್ನು ಲೋಕಕ್ಕೆ ನೀಡಿದರು. ಪವಿತ್ರ ಖುರಾನ್‌ ಮತ್ತು 
ಪೈಗಂಬರರ ಹದೀಸ್‌ ಮೂಲಕ ಸೂಫಿಗಳು ಅರ್ಥೈಸಿದ ಇಸ್ಲಾಂ ಧರ್ಮಕ್ಕೂ 
ಬಸವಧರ್ಮಕ್ಕೂ ಅವರು ಭೇದವನ್ನೇ ಕಾಣುವುದಿಲ್ಲ. ಹೀಗಾಗಿ ಅವರು ತಮ್ಮ 
ತತ್ತ ಸದಗಳಲ್ಲಿ ಪೈಗಂಬರರನ್ನು ಮತ್ತು ಸೂಫಿಗಳನ್ನು ಶರಣರೆಂದೇ ಕರದಿದ್ದಾರೆ. 


೩೦ * ಸೂಫಿ ಶರಣ ಗುರು ಖಾದರಿ ಪೀರಾ 


“ಸಾಲಗುಂದಿಪುರ ಸೇರಿ ಹೇಳು ಅವ ಇಲ್ಲ ನಾನೇ ನಾನು | 
ಗುರುಪೀರಾ ಖಾದರಿ ಬೆಳಕಾಗಿ ತಾ ಬಂದು ಕತ್ತಲೋಡುವುದು ಇನ್ನೇನು? | 
ತಿಳಿದು ಎಲ್ಲಾ ನೋಡು ನೀನು |” 


ಸಾಲಗುಂದಿಪುರ ಎಂಬುದು ಅವರಿಗೆ ಒಂದು "ದರ್ಶನ'ವಾಗಿ ಕಾಣುತ್ತದೆ. 
ಅವರ ದೃಷ್ಟಿಯಲ್ಲಿ ಗುರುಪೀರಾ ಖಾದರಿ ಎಂದರೆ ಅವರ ಪೂರ್ವಜ ಹಜರತ್‌ 
ಮಹಬೂಬೇ ಸುಬಹಾನಿ ಪೀರಾನೇ ಪೀರ ದಸ್ತಗೀರ ಅಬ್ದುಲ್‌ ಖಾದಿರ್‌ 
ಜೀಲಾನಿ, ಬಗದಾದಿ ಅವರೇ ಆಗಿದ್ದಾರೆ. ಅವರ ತತ್ತ್ವಪದಗಳಲ್ಲಿ ಬರುವ 
“ಗುರುಪೀರಾ ಖಾದರಿ' ಅಂಕಿತ ನಾಮವು ಮಹಬೂಬೇ ಸುಬಹಾನಿ ಅವರಿಗೇ 
ಸಂಬಂಧಿಸಿದೆ. 


“ಅಲ್ಲನಿಗೊ೦ದು ಮನೆಯೆಂದು ಹೇಳಿ ನೀನೆ ಕಟ್ಟಿ ಕೊಟ್ಟಿಲ್ಲೇನು ಇ 
ಕಲ್ಲಿನ ಮನೆಯೊಳು ಅಲ್ಲನಿಲ್ಲೆಂದು ಗುರುಪೀರ ಅಂದೇ ಹೇಳಲಿಲ್ಲೇನು॥ 


ಸಾಲಗು೦ದಿಯೊಳು ಹೋಗಿ ನೋಡುನೀ ಕಂಡನು ಅವ ನೋಡಿಲ್ಲೇನೊ | 
ನಿನ್ನೊಳು ಅವ ತಾ ನೆಲೆಸ್ಕಾನಲ್ಲಾ ಇನ್ನೊರಿಗೆ ನೋಡಿಲ್ಲೇನು?॥ 


ಮಹಬೂಬೇ ಸುಹಬಾನಿ ಅವರಿಂದ ಕಂಡುಕೊಂಡಿರುವುದಾಗಿ ಸೂಚಿಸಿದ್ದಾರೆ. 
ನಿಮ್ಮೊಳಗಿರುವ ಆ ದೇವರನ್ನು 
ಪ್ರಶ್ನಿಸುತ್ತಾರೆ. 


ಎಂದು ಹೇಳುವ ಅವರು ದೇವರು ನಮ್ಮೊಳಗೇ ಇರುವ ಈ ರಹಸ್ಯವನ್ನು 


ಇಲ್ಲಿಯವರೆಗೆ ನೋಡಿಲ್ಲೇನು ಎ೦ದು ನಮ್ಮನ್ನು 


ಇಸ್ಲಾಂ ಮೂಲಭೂತವಾದಿಗಳು ಸೂಫಿ ಸಂತರ ಸಮಾಧಿಗಳ ಬಗ್ಗೆ 
ವಿಮುಖ ಧೋರಣೆ ಹೊಂದಿದ್ದಾರೆ. ಈ ಧೋರಣೆಯನ್ನು ಖಾದರಿಪೀರಾ 
ವಿರೋಧಿಸುತ್ತಾರೆ. 


“ಗೋರಿಯೊಳಗೆ ಏನಿಲ್ಲವೆಂದು ನೀನು ಹೇಳತಿಯೊ ಮೌಲಾನಾ । 
ಮಸೀದಿಯಲ್ಲಿ ಅಲ್ಲನೆ ಇಲ್ಲ; ಹೆಂಗ್‌ ಹೇಳ್ತಿ ನೀ ಐದಾನ, ನೀನಾಗು 
ಮೋಮಿನೀನಾ॥ | 


ನನ್ನ ಶರಣರು ನಿತ್ಯ ಬದುಕ್ಕಾರ ಹೇಳುತೈತಿ ಕುರಾನಾ। 
ತಪ್ಪು ಹೇಳಿದರೆ ಕಿವಿ ಹಿಡಿಯೊ ನೀನು ನಿಮ್ಮಪ್ಪ ಈಗ ಒಪಾನಃ'' 


ದಿ 


ಎಂದು ಅವರು ಮೂಲಭೂತವಾದಿ ಧರ್ಮಪಂಡಿತರಿಗೆ ಸವಾಲು 
ಹಾಕುತ್ತಾರೆ. ಖಾದರಿಪೀರಾ ಅವರು ಹಿ೦ದು ಮೂಲಭೂತವಾದಿಗಳನ್ನೂ ಬಿಟ್ಟಿಲ್ಲ. 


ಸೂಫಿ ಶರಣ ಗುರು ಖಾದರಿ ಪೀರಾ * ೩() 


“ಯಾಕಪ್ಪ ಈ ಔತಾರ ಬೆತ್ತಲಾಗಿ ಹುಟ್ಟಿದರೆಲ್ಲಾರ | 
ಹುಟ್ಟಿದಾಗ ಇರಲಿಲ್ಲಪ್ಪೊ ಹಾರವನಿಗೆ ಜನಿವಾರ ॥ 


ಎಲ್ಲರಿಗೆ ಒಬ್ಬನೆ ದೇವರ, ತಿಳಿದು ತಿಳಿಯಲಿಲ್ಲೊ ಜನರ । 
ನಿನ್ನೊಳಗಿನ ಆರು ಕಳ್ಳರ ಜೊತೆಗೂಡಿ ನೀ ಆದಿಯೊ ಚೋರಾ ॥' 


ಎಂದು ಅವರು ಟೀಕಿಸಿದ್ದಾರೆ. ಈ ಟೀಕೆಯ ಹಿಂದೆ ಅಖಂಡ ಮಾನವಪ್ರೇಮ 
ಇದೆ. ತಪ್ಪು ಮಾಡುವವರಿಗೆ ತಿಳಿಸಿಹೇಳುವ ಕ್ರಮವಿದೆ. ಹಾಳಾಗಬೇಡಿರಿ ಎಂಬ 
ಎಚ್ಚರಿಕೆಯ ಮಾತಿದೆ. | 


ಗುರು ಖಾದರಿಪೀರಾ ಅವರ ದೃಷ್ಟಿಕೋನ ವಿಶಿಷ್ಟವಾಗಿದೆ. ಅವರು 
ಧರ್ಮವನ್ನು, ಸಮಾಜವನ್ನು, ಸಮಾಜದೊಳಿಗಿನ ವೈರುಧ್ಯಗಳನ್ನು, ಮತ್ತು 
ಧರ್ಮವನ್ನು ಕಡೆಗಣಿಸಿ ನಿಲ್ಲುವ ಮಾನಸಿಕ ತುಮುಲಗಳನ್ನು ಬಹಳ ತೀಕ್ಷ್ಣವಾಗಿ 
ಗಮನಿಸಿದ್ದಾರೆ. ಆ ಕುರಿತು ಬಹಳ ಆಳವಾಗಿ ಚಿ೦ತಿಸಿದ್ದಾರೆ. ಭೌತಿಕ ಸ್ಥಿತಿಗತಿಗಳು 
ಮಾನವನನ್ನು ಹೇಗೆ ನಿಯಂತ್ರಿಸುತ್ತವೆ ಎಂಬುದನ್ನು ಕಂಡುಕೊಂಡಿದ್ದಾರೆ. ಈ 
ಹಿನ್ನೆಲೆಯಲ್ಲಿ “ಮಾನವ ಕುಲದಲ್ಲಿಯ ಗುಟ್ಟು' ನಮ್ಮನ್ನು ವಾಸ್ತವದ ಕಡೆಗೆ 
ಸೆಳೆಯುತ್ತದೆ. 


“ಮನುಕುಲದಲ್ಲಿಯ ಗುಟ್ಟು ಹೇಳತೀನಿ ಮಾಡಬ್ಯಾಡ್ರಿ । 
ತಾಸ್ಥಾರ ಚತುರ್‌ ವರ್ಣದ ಚಕ್ರದಿಂದ ಇದು ಹುಟ್ಯಾದ ಔತಾರಾ ಹಾಂ ಹಾಂ ॥ 


ಬಲಸ್ಕ ಪೃಥ್ವಿ ಎಂಬುದು ತಿಳಿದರೆ ರಾಜರಾಗುತಾರ; ಸುಳ್ಳಿನ ಗುಟ್ಟು 
ತಿಳಿದರೆ ಚೂಟಿಯ ಶ್ರೀಮಂತರಾಗುತಾರ ತಮ್ಮಾ ಶ್ರೀಮ೦ತರಾಗುತಾರ॥ 


ಸುಳ್ಳು ಮೋಸ ವಂಚನೆ ಮಾಡಲು ದೇವರಾಗುತಾರ | 
ಸತ್ಯಧರ್ಮದಿಂದ ಇದ್ದವರೆಲ್ಲ ಶೂದ್ರರಾಗುತಾರ ತಮ್ಮ ಶೂದ್ರರಾಗುತಾರ॥ 


ಇಲ್ಲದ್ದು ಇದ್ದಾಂಗ ಹೇಳಿದವರೆಲ್ಲ ಆರ್ಯರಾಗುತಾರ। 
ನ್ಯಾಯನೀತಿಯಿಂದ ಇದ್ದವರೆಲ್ಲ ದರಿದ್ರರಾಗುತಾರ ತಮ್ಮಾ ॥ 


ಗೊಡವೆ ಇಲ್ಲದ ಜನರಿಗೆ ಹೊಡೆದರೆ ಕ್ಷತ್ರಿಯರಾಗುತಾರ। 
ಕೆಲಸವಿಲ್ಲದೆ ಗಳಿಕೆ ಮಾಡಿದವರು ವೈಶ್ಯರಾಗುತಾರ ತಮ್ಮ[| 


ಕಂಗೆಟ್ಟು ವಲಸೆ ಬಂದವರೆಲ್ಲ ಸೂತ್ರ ಹಿಡಿಯತಾರ । : 
ಅನುಕೂಲ ನೋಡಿ ಜೈ ಎಂದವರೆಲ್ಲ ಬ್ರಾಹ್ಮಣರಾಗುತಾರ ತಮ್ಮಾ 


೩೨ * ಸೂಫಿ ಶರಣ ಗುರು ಖಾದರಿ ಪೀರಾ 


ಭೇದವಿಲ್ಲದೆ ಬೋಧ ಮಾಡುವವರು ಉಪವಾಸ ಸಾಯ್ತಾರ ದುಡಿದು। 
ದುಡಿದು ಮುಪ್ಪಾದ ಎತ್ತಿಗೆ ಸಂತಿಗೆ ಹೊಡಿತಾರ ತಮ್ಮಾ| 


ಶಾಸ್ತ್ರದ ಪಟ್ಟಿನ ಗುಟ್ಟು ತಿಳಿದರೆ ಜ್ಞಾನಿಗಳಾಗುತಾರ; ಅನ್ಯಾಯ। 
ನೋಡಿ ಸುಮ್ಮನಾಗಬೇಕು ತಮ್ಮ ಯೋಗ್ಯರಾಗುತಾರ ತಮ್ಮಾ 


ಸತ್ಯ ಇದ್ದರೆ ಹಾಗೆ ಹೇಳಬೇಡ ಖೋಡಿ ದಡ್ಡರಾಗತಾರ। 
. ಅನ್ಯಾಯ ತಡಿಯಲು ಹೋದವರೆಲ್ಲಾ ಸತ್ತುಹೋಗತಾರ। 


ಧರ್ಮದ ಸತ್ಯ ಮುಚ್ಚಿ ಹೇಳಿದರೆ ಖಷಿ ಮುನಿಗಳಾಗುತಾರ| 
ನ್ಯಾಯ ನೀತಿಯಿಂದ ಇದ್ದವರೆಲ್ಲಾ ಅಸ್ಪಶ್ಯರಾಗುತಾರ ತಮ್ಮಾ!” 


ಗುರು ಖಾದರಿಪೀರಾ ಅವರಿಗೆ ಆ ಕಾಲದ ಬಹುಸಂಖ್ಯಾತ ಬಡ ನಿರಕ್ಷರಿ 
ಕನ್ನಡಿಗರ ಬಗ್ಗೆ ತೀವ್ರ ಕಾಳಜಿ ಇತ್ತು. ಅಂತೆಯೆ ಅವರು ತಮ್ಮ ಭಾಗದ ಹಳ್ಳಿಗರು 
ಆಡುವ ಕನ್ನಡದಲ್ಲಿ “ಜ್ಞಾನಸಮುದ್ರ' ಸೃಷ್ಟಿಸಿದರು. ತಾವು ಕಂಡುಕೊಂಡ 
ತತ್ತ್ವಜ್ಞಾನವನ್ನು ಹಳ್ಳಿಗಾಡಿನ ಕನ್ನಡಿಗರಿಗೆ ತಲುಪಿಸುವುದಕ್ಕಾಗಿ ತಮ್ಮ ತತ್ತ್ವಪದಗಳನ್ನು 
ಅವರ ಮುಂದೆ ಹಾಡಿ ತೋರಿಸಿದರು. ಆ ಮೂಲಕ ಕನ್ನಡವನ್ನು ಎತ್ತಿ ಹಿಡಿದರು. 
ಆ ನಿರಕ್ಷರಿ ಕನ್ನಡಿಗರು ತಮ್ಮ ಸ್ಮೃತಿಯಲ್ಲಿ ಗುರು ಖಾದರಿಪೀರಾ ಅವರ ತತ್ತ್ವಗಳನ್ನು 
ಸ೦ರಕ್ಷಿಸಿದರು. ಅಂಥ ಬಡ ಕನ್ನಡಿಗರು ೧೯ ನೇ ಶತಮಾನದಿಂದ ಉಳಿಸಿಕೊಂಡು 
ಬಂದ ತತ್ತ್ವಪದಗಳೇ ಇಂದು "ಜ್ಞಾನಸಮುದ್ರ'ವಾಗಿ ಮುದ್ರಣಗೊಂಡು ನಮ್ಮ 
ಅರಿವಿನ ವಿಸ್ತಾರಕ್ಕೆ ಕಾರಣವಾಗಿವೆ. 


“ಕನ್ನಡಾಂಬೆಗೆ ರವಿಯು ತಾನಾಗಿ ಬೆಳಕು ನೀಡುತಿತ್ರ ಅಜ್ಞಾನದ ಕತ್ತಲು! 
ತಾ ಕಳಿದು ದಾರಿ ತೋರಿಸಿತ್ತ ಭಕ್ತರ ಮನದಲಿ ತಾ ಕುಂತ॥” 


ಕನ್ನಡಾಂಬೆಗೆ ದರ್ಶನಸೂರ್ಯನು ಬೆಳಕಿನ ಸೇವೆ ಮಾಡುತ್ತಿದ್ದಾನೆ. ಆ 
ಮೂಲಕ ಕನ್ನಡಾಂಬೆಯ ಕಂಡು ಜನರ ಅಜ್ಞಾನದ ಕತ್ತಲು ಕಳೆಯುತ್ತಿದೆ. ಆ 
ದರ್ಶನದ ಬೆಳಕೇ ನಿಜದ ನಿಲವಿನ ಭಕ್ತರ ಮನದಲ್ಲಿ ಕುಳಿತು ವಿಶ್ವಮಾನವ 
ಪಥವನ್ನು ತೋರಿಸುತ್ತಿದೆ. ಭಕ್ತರೇ ದೇವರಾಗುವ ರಹಸ್ಥವನ್ನು ಬಯಲು ಮಾಡುತ್ತಿದೆ! 


ಗುರು ಖಾದರಿಪೀರಾ ಅವರು ಕನ್ನಡ ಜನಪದ ಪರಂಪರೆಯೊಂದಿಗೆ 
ಸೂಫಿಗಳ ಹಾಗೂ ಶರಣರ ಮಾನವಧರ್ಮ ಪರಂಪರೆಯನ್ನು ಒಂದಾಗಿಸಿ 
ಪ್ರೇಮತತ್ತ್ವವನ್ನು ಸಾರುತ್ತ ವಿಶ್ವಮಾನವನ ಕನಸುಕಂಡಿದ್ದು ಸರ್ವರಿಗೂ 
ಮಾರ್ಗದರ್ಶಿಯಾಗಿದೆ. 


ಸೂಫಿ ಶರಣ ಗುರು ಖಾದರಿ ಪೀರಾ * ೩೩ 


ಅರಿವಿನ ಗುರುವಿಗೆ ನಮೋ ನಮೋ। 
ತನ್ನರಿವಿನ ಭಕ್ತನಿಗೆ ನಮೋ ನಮೋ॥ 
ಶಾಂತಿಪ್ರಿಯರಿಗೆ ನಮೋ ನಮೋ। 

ಭ್ರಾಂತಿ ಬಿಟ್ಟವರಿಗೆ ನಮೋ ನಮೋ॥ 


ನಿಷ್ಠುರವಾದಿ ಇಲ್ಲಿ ಲೋಕವಿರೋಧಿ ಬಲ್ಲಿ 
ಸೂಫಿ ಶರಣರಿಗೆ ನಮೋ ನಮೋ॥ 
ಪ್ರೀತಿಯೇ ಮೂಲಾಧಾರ ಧರ್ಮಕ್ಕಿಲ್ಲಿ 
ದಾರ್ಶನಿಕರಿಗೆ ನಮೋ ನಮೋ॥ 


ಸಂಸಾರದೊಳು ಸಾಕ್ಷಾತ್ಕಾರವಾಗಿ। 
ಸಂತೃಪ್ತನಾದವಗ ನಮೋ ನಮೋ॥ 
ನೆಮ್ಮದಿಯಿಂದ ಸಾಯುವುದೇ ಮೋಕ್ಷ 
ತಿಳಿಸಿದ ಬಸವಗ ನಮೋ ನಮೊ 


ಪುಂಡರ ಪುರಾಣ ಅಲ್ಲಗಳೆದ ತಾ 
ಅಲ್ಲಮಪ್ರಭುವಿಗೆ ನಮೋ ನಮೋ॥ 
ಶೂನ್ಯಸಿಂಹಾಸನ ಸತ್ಯದರಿವೆ ತಾ| 

ಸೃಷ್ಟಿ ಪ್ರತಿಸೃಷ್ಟಿಗೆ ನಮೋ ನಮೋ॥ 


ಅರಿವಿನಿಂದ ದೇವರು, ಅರಿವಿನಿಂದ ಪ್ರೀತಿ, ಅರಿವಿನಿಂದ ಶಾಂತಿ, ಅರಿವಿನಿಂದ 
ಧರ್ಮ. ಹೀಗೆ ಸತ್ಯದ ಅರಿವೇ ಎಲ್ಲದಕ್ಕೂ ಮೂಲಾಧಾರ ಎಂಬ ಕ್ರಾಂತಿಕಾರಿ 
ನಿಲವನ್ನು ಗುರು ಖಾದರಿಪೀರಾ ಅವರು ತಾಳಿದ್ದಾರೆ. ಆ ಮೂಲಕ ಜಾತಿ ಶ್ರೇಷ್ಠ 
ಕುಲ ಶ್ರೇಷ್ಠ ಮಾನವನಿರ್ಮಿತ ಧರ್ಮ ಶ್ರೇಷ್ಠ ಶ್ರೀಮಂತಿಕೆ ಶ್ರೇಷ್ಠ ಎಂಬ ಭ್ರಮೆಗಳ 
ಎರುದ್ಧ ಬದುಕಿನುದ್ದಕ್ಕೂ ಹೋರಾಡಿದ್ದಾರೆ. 


ತಾವು ಸಾಕ್ಟಾತ್ಕರಿಸಿಕೊ೦ಂಡ "ಮಾನವರಿಂದ ಮಾನವರನ್ನು ಉದ್ಧಾರ 
ಮಾಡುವ ಮಾನವಧರ್ಮ'ದ ಪ್ರಚಾರಕ್ಕಾಗಿ, ವಾಹನ ಸೌಲಭ್ಯವಿಲ್ಲದ ಅಂದಿನ 
ದಿನಗಳಲ್ಲಿ ಕುದುರೆ ಮೇಲೆ ಕುಳಿತು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದ 
ಅನೇಕ ಕಡೆಗಳಲ್ಲಿ ಸುತ್ತಾಡಿದರು. ಲೋಕಕಲ್ಯಾಣದ ತತ್ತ್ವವನ್ನು ಪ್ರಚಾರ ಮಾಡಿದರು. 
ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರಷ್ಟೇ ಅಲ್ಲದೆ ಮಾನವತಾವಾದಿ 
ಬ್ರಾಹ್ಮಣರಿಗೂ ಅವರು ಸರ್ವಸಮತ್ವದಿಂದ ಕೂಡಿದ ಸೂಫಿ ಶರಣರ 


೩೪ * ಸೂಫಿ ಶರಣ ಗುರು ಖಾದರಿ ಪೀರಾ 


ಮಾನವಧರ್ಮದ ದೀಕ್ಷೆ ಕೊಟ್ಟರು. ವಂಶಪಾರಂಪರ್ಯವಾಗಿ ಬಂದ ಜಹಗೀರನ್ನು 
ನಿರಾಕರಿಸಿದ್ದ ಅವರು ಕೊನೆಯವರೆಗೂ ಸಾಮಾನ್ಯರ ಮಧ್ಯೆಯೆ ಬದುಕುತ್ತ 
೨೫.೭.೧೮೯೬ ರಂದು ಗುರುವಾರ ಸಾಲ್ಗುಂದಾ ಗ್ರಾಮದಲ್ಲಿ ಇಹಲೋಕ ಯಾತ್ರೆ 
ಮುಗಿಸಿದರು. ಅವರ ದರ್ಗಾ (ಸಮಾಧಿ) ಸಾಲಗುಂದಾ ಗ್ರಾಮದಲ್ಲಿದೆ. 


೫ kk * 
ಗುರು ಖಾದರಿ ಪೀರಾ ಅವರ ಆಯ್ದ ಮೂರು ಅನುಭಾವ ಪದಗಳು 


ವಿರಹದ ಊರಿನಲ್ಲಿ 


ವಿರಹದ ಊರಿನಲ್ಲಿ ಪ್ರೇಮದ ಕೋಳಿ ಕೂಗಿತೊ । 
ಪ್ರೀತಿಯು ಉದಯವಾಗಿ ವಿರಹದ ಕತ್ತಲಳೆಯಿತೊ ॥ 


ಬೇರೆ ಆಸೆ ನನಗೇಕೆ ನಿನ್ನ ಮುಖಚಂದ್ರ ಸಾಕೆ । 
ನಾನು ಆನಂದನಿರಲು ನೀನೆದುರು ಇರಲೆಬೇಕು ॥ 


ಹರಿವ ನೀರಾಗಿ ನಿನ್ನ ಪಾದೋಳ್‌ ಹರಿವೆ | 
ನಾನೆಂಬ ಸ್ವಾರ್ಥದ 'ಪಾಚು ನೀನೆ ಕಳಿಯಬೇಕು I 


ನಾನ್ಯಾರು ನಾನರಿಯೆ ನಾನು ಎ೦ಬುವದೇನು) | 
ನೀನೆದುರಲಿ ಇದ್ದು ನಾನೆಂಬ ಸೋಗೇಕೆ? ॥ 


ಸುತ್ತಿಸುತ್ತಿ ಬರುತಿರುವ ನಿನ್ನ ಮಾಯದ ಮೊಸಕು । 
ಭಕ್ತಿಯ ಜ್ಯೋತಿಯಾಗಿ ನೀ ಬೆಳಗಬೇಕು ॥ 


ಸುತ್ತು ತಿರುಗಿ ಮತ್ತೆ ಬಂದು ಗುರುಸಾಲಗುಂದಿಯೊಳು | 
ನೆತ್ತಿ ಎತ್ತಿ ಮತ್ತೆ ಕೋಳಿ ನಿತ್ಯ ಕೂಗಬೇಕು ॥ 


ನೀನೆ ಗುರು ಪೀರನಾಗಿ ಭೇದ ಅಳಿದು ಆಸರೆಯಾಗಿ । 
ಬಿಸಿಲಿಗೆ ನೆರಳಾಗಿ ನನ್ನ ಕಾಯಬೇಕು ॥ 


ನಾನು ನಾನಲ್ಲ ಗುರುವೆ 
ನಾನು ನಾನಲ್ಲ ಗುರುವೆ ನೀನೆ ನೀನು ನನ್ನೊಳಗೆ । 
ನಾನೆ ನಿನ್ನ ಹೊರಗಿನ ಕಾಯ ನೀನೆ ಜೀವ ನನ್ನೊಳಗೆ ॥ 


ನಾನೆ ನಿನ್ನ ಗಿಡದಾ ಕಾಯಿ ನೀನೆ ವಟ್ಟ ನನ್ನೊಳಗೆ ನೀನೆ । 
ವಟ್ಟದೊಳು ಗಿಡವಾಗಿ ಹಣ್ಣು ಕೊಡುವೆ ನನ್ನೊಳಗೆ ॥ 


ಸೂಫಿ ಶರಣ ಗುರು ಖಾದರಿ ಪೀರಾ * ೩೫ 


ಅತಿಸೂಕ್ಷ್ಮ ಅತಿ ಸ್ಥೂಲ ದೇಹವಾಗಿ ಜಗದೊಳಗೆ । 
ನಾನು ನೀನು ಎ೦ಬುವ ವಾದ ಮಾಡಿ ನೀನೆ ನನ್ನೊಳಗೆ l 


ಜಗವು ಒಪ್ಪದಿರಲಿ ಬಿಡಲಿ ನೀನೆ ಚೇತನ ನನ್ನೊಳಗೆ ನೀನೆ ಸತ್ಯ | 
ಸುಂದರವಾಗಿ ಬೆರೆತು ನಿತ್ಯ ನನ್ನೊಳಗೆ ॥ 


ಸಂಧಿನೊಳಗೆ ಚಿನ್ಮಯ ಅಂಡಪಿಂಡನಾಗಿ ನನ್ನೊಳಗೆ । 
ಕಂಡು ತಿಳಿಯಲಿಲ್ಲ ಭವಿಗಳು ಎಗರಿ ನೀನೆ ನನ್ನೊಳಗೆ ॥ 


ಸಾಲಗುಂದಿ ಗುಡ್ಡದ ಬಯಲು ಗವಿಯಾಗಿ ಎನ್ನೊಳಗೆ | 
ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಗುರು ಪೀರಾ ನನ್ನೊಳಗೆ ॥ 


ಪ್ರೀತಿ ಸರ್ವಧರ್ಮದ ಪ್ರಾಣ 


ಪ್ರೀತಿ ಸರ್ವಧರ್ಮದ ಪ್ರಾಣ ತಿಳಿಯಲಿಲ್ಲ ನೀನ । 
ಭೇದ ನೀನು ಅಳಿಯುವ ತನಕ ಸಿಗಲಿಲ್ಲ ಸ್ಥಾನಾ ॥ 


ಭೇದ ಅಳಿದರೆ ಸ್ಹಾದ ಬರುವದು ಜಾಣ ಸ್ವಾದ ಬಂದರೆ ನಿನ್ನೊಳಗೆ । 
ನಾದ ತಾನೇ ತಾನಾ; ನಾದಾ ತಿಳಿಯದ ಶ್ವಾನಾ ಸವಿಯಲಿಲ್ಲ ಜೇನ ॥ 


ಪ್ರೀತಿಯಲ್ಲಿ ದೇವರು ತಾ ನಿತ್ಯ ಇರುತಾನ ಭೇದ ಎಲ್ಲಿ । 


ಇರುವದು ಅಲ್ಲಿ ಅವನಿಲ್ಲ ಜಾಣ; ಪ್ರೀತಿ ಒಂದೆ ಸತ್ಯದ ಮಾರ್ಗ ಬಿಡುಬ್ಕಾಡ ನೀನಾ | 
ದೇವರು ಎಲ್ಲಿರುವನೆಂದು ಹುಡುಕಬ್ಯಾಡ ನೀನಾ ದೇವರ ಪ್ರತಿನಿಧಿಯೆ ನೀನು । 


ನಿನ್ನ ನೀನು ತಿಳಿಯೊ ಜಾಣ; ಪ್ರೀತಿ ಒಂದು ತಿಳಿದು ನಡೆದರೆ 


ನೀನೆ ದೇವರಾಗುವಿ ಜಾಣ । 


ಶಡ್‌ಗುಣದಿಂದೆಲ್ಲಾ ಕದನ ತಿಳಿಯಲಿಲ್ಲ ಜ್ಞಾನ; ನಿಜಪ್ರೀತಿ ತಿಳಿದಾ ಜ್ಞಾನಿಗೆ | 
ಕಾಡಲಿಲ್ಲ ಈ ಶಡ್ಗುಣ; ಪ್ರೀತಿಯೆ ನಿಜಧರ್ಮದ ಸ್ಥಾನ ಕೂಡಲಿಲ್ಲ ನೀನಾ ॥ 


ಸಾಲಗುಂದಿ ಪ್ರೀತಿಯ ಕೂನಾ ತಿಳಿಯೊ ನೀ ಸುಜ್ಞಾನ ಹಲ್‌ ಮಿಲ್‌ ಚಲ್‌ । 
ಎಂದು ಹೇಳಿದ ಗುರು ಪೀರಾ ಅಧೀನಾ ದಯವೆಂಬಾ ಗುಣವ ನೀ ತಿಳಿಯದೆ 
ಮಾನವನ ಅಪಮಾನ ॥ 


೩೬ * ಸೂಫಿ ಶರಣ ಗುರು ಖಾದರಿ ಪೀರಾ 


ಸಾಲಗುಂದದಲ್ಲಿ ಇರುವ ಗುರು ಖಾದರಿ ಪೀರಾ ಸಮಾಧಿ 


ಇಲ್ಲ ಇಲ್ಲ ಬಲ್ಲಿ ಯಾರ ದೇವರಿಲ್ಲ ಅಲ್ಲಿ 


ಇಲ್ಲ ಇಲ್ಲ ಬಲ್ಲಿ ಯಾರ ದೇವರಿಲ್ಲ ಅಲ್ಲಿ । 
ಅವರವರ ದೇವರು ಇರುವರು ಅವರಲ್ಲಿ ॥ 


ಸಿಟ್ಟಿಗೆ ಬರಬೇಡ ನಿನ್ನ ನೀನು ತಿಳಿವಲ್ಲಿ । 
ಇದ್ದರೆ ಅವನಿಲ್ಲಿ ಕಾಣವಲ್ಲ ಯಾಕಿಲ್ಲಿ । 

ಕಂಡರೆ ದೇವರಲ್ಲ ನೀನೇ ಹೇಳಿದಿ ಇಲ್ಲಿ | 

ಶಿವ ನೀನೇ ಶಕ್ತಿಯೊಳು ನಿನ್ನ ನೋಡಿದಿ ಇಲ್ಲಿ | 
ನೀನೇ ಅವನಲ್ಲವೇನು ಮತ್ಯಾಕ ಹೇಳವಲ್ಲಿ ॥ 


ಎಲ್ಲಾ ಧರ್ಮದೊಂದೇ ಸಾರ ಮತ್ಯಾಕ ಜಗಳಿಲ್ಲಿ । 
ಜೀವ ಸಾವಿನ ತುತ್ತು ತಿಳಿವಲ್ಲಿ ಹೇಳವಲ್ಲಿ | 
ಮೂವತ್ತು ಮೂರು ಕೋಟಿ ದೇವರು ಇದ್ದಾರೆಲ್ಲಿ ? 
ನೋಡಿ ಹೇಳಿದವರಿಲ್ಲ, ಒಪ್ಪಲಿಲ್ಲ ಯಾರ್ಕಾರಿಲ್ಲಿ ॥ 


ಭಕ್ತನೇ ಭಗವಂತ ಅವನೇ ತಾನಿಲ್ಲಿ । 

ಇವನೇ ತಾ ಅವನಾಗಿ ಭಗವಾನ ಯಾರಿಲ್ಲಿ । 
ಗುರು ಪೀರಾ ಖಾದರಿಯ ಹುಚ್ಚನ ಮಾತೇನಿಲ್ಲಿ । 
ನೋಡಲಿಲ್ಲ ಇಲ್ಲೆಂದ, ನೋಡಿದ್ದೇನು ಹೇಳುವಲ್ಲಿ ॥ 


-ಗುರು ಖಾದರಿ ಪೀರಾ 


ಬಡವರ ಬಸವ 


ಬಸವ ಬಡವರ ಬಸವ ಕರುಣಾಸಾಗರ ಬಸವ! 
ಅಲ್ಲಮನ ಪ್ರಾಣ ಬಸವ ಅಕ್ಕನ ಮಾನ ಬಸವ! 
ಸರ್ವರೊಳು ಗುರುಸಂಗನ ಕಂಡ ಕಲ್ಯಾಣ ಬಸವ॥ 


ಬಸವ ನಿನ್ನಯ ವಾಸ ಕೂಡಲಸಂಗನ ಧ್ಯಾಸ। 
ಸತ್ಯ ಸಾರುವ ಧೀಶ ನಿನ್ನ ನೆನೆಯುವ ಧ್ಯಾಸ। 
ಮರೆತು ಬಾಳೆನಯ್ಯಾ ಬಸವ ನನ್ನುಸಿರು ನನ್ನ ಬಸವ॥ 


ಭೇದ ಅಳಿದವನೆ ಬಸವ ಪ್ರೀತಿ ತಿಳಿಸಿದವನೆ ಬಸವ! 
ಜಾತಿ ಧರ್ಮಕೆ ಅತೀತನಾಗಿ ಮಾನವತೆಯ ಪ್ರಾಣ ಬಸವ॥ 


ಎಲ್ಲಾ ನನ್ನವರೆಂದು ಭೇದವಿಲ್ಲದ ಬಂಧು! 
ಎಲ್ಲಾ ಮಾನವರೊಂದು ಎಲ್ಲರೂ ಶರಣರೆಂದು। 
ಎಲ್ಲರೊಳು ತಾ ಕಿರಿಯನೆಂದು ತನ್ನ ತಾನು ತಿಳಿದ ಬಸವ॥ 


ಬಿಜ್ಜಳನಿಗೆ ಬಸವನೇ ಮಂತ್ರ; ಹಾರವನ ಸ್ಥಾನ ಅತಂತ್ರ 
ಕೊಂಡಿ ಮಂಚಣ್ಣನ ಕುತಂತ್ರ ಮಂತ್ರಿಪದವಿ ಬಿಟ್ಟುನಿಂತ। 
ದೀನರಾ ಮಾನ ಬಸವ ಬಡವರ ಪ್ರಾಣ ಬಸವ॥ 


ಬಡಜಂಗಮರು ಶಿವನೆಂದು ಸಾರಿದ ಧೀರಬಸವ 
ಸಾಲಗುಂದಿಪುರದ ಜನರ ಪ್ರೀತಿಪ್ರಾಣವೆ ಬಸವ। 
ಗುರುಪೀರಾ ಖಾದರಿಯ ಜೀವದಾಜೀವ ಬಸವ॥ 


-ಗುರು ಖಾದರಿ ಪೀರಾ 


